ಅಕ್ಟೋಬರ್‌ : 2000 


ನನ್ನ ಕತೆ.....ನಮ್ಮ ಕತೆ - ಒಂದು ಭಾವ ವಿಶ್ಲೇಷಣೆ 
ಬದಲಾಗುತ್ತಿರುವ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ 
ಹೆಣ್ಣಿಗಿರುವ ಸಮಸ್ಯೆಗಳು 

ಎರಡು ಪ್ರತಿಭಟನಾ ವರದಿಗಳು 


“ಬದುಕಲು ಮರೆತ ಸ್ನೀ' ಒಂದು ಅನಿಸಿಕೆ 


9 
ರಿ 


ಮೂಲೆಗುಂಪಾದ ಕ್ರಿಶ್ಚಿಯನ್‌ ಮಸೂದೆಗಳು 


ಮಾನಸ 


ತಿಂಗಳ ಪತ್ರಿಕೆ 


ಸಂಪುಟ : 16 
ಅಕ್ಟೋಬರ್‌ : 2000 


ಸಂಪಾದಕೀಯ ಮಂಡಳಿ : 

ರಾಜೇಶ್ವರಿ ಎಚ್‌. ಎಸ್‌. 

ಚಂಪಾವತಿ ಎಚ್‌. ಎಸ್‌., ಸರಸ್ವತಿ ದು. 

ಸವಿತ ಎ., ಗೀತಾ, ವೆಂ. ವನಜಾ, ನೀಲಾಂಜನ 
ಶ್ಯಾಮಲ, ಬಿ. ಎನ್‌. ಶಾರದ 

ಹೆಚ್‌. ಎಸ್‌. ಪುಷ್ಪ, ಜಿ. ವಿ. ವೇದವಲ್ಲಿ 
ಲಕ್ಷ್ಮಿ ಎ. 


ಸಲಹೆ - ಸಹಕಾರ: 
ಇಳಾ ವಿಜಯಾ 


ವಿಳಾಸ 

“ಮಾನಸ” ತಿಂಗಳ ಪತ್ರಿಕೆ 

ಪಂಚಾಯಿತಿ ರಸ್ತೆ 

ಕಾಡುಗೋಡಿ ಪೋಸ್ಟ್‌ 
ಬೆಂಗಳೂರು - 560 067 


ಸೂಚನೆ : ಬಿಡಿ ಪ್ರತಿ 3-00 
ವಾರ್ಷಿಕ ಚಂದಾ 40-00 


ಒಂದು ವಿಶೇಷ ಸಂಚಿಕೆಯೊಂದಿಗೆ 
ಒಟ್ಟು ಹನ್ನೊಂದು ಸಂಚಿಕೆಗಳು 


ನಾನು ಗೃಹಲಕ್ಷ್ಮಿ 


ಈ ಸಂಚಿಕೆಯಲ್ಲಿ...... 


ಜಯಶ್ರೀ ದೇಶಪಾಂಡೆ 


ಓದುಗರ ಅನಿಸಿಕೆಗಳು 


ಬದಲಾಗುತ್ತಿರುವ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ 
ಹೆಣ್ಣಿಗಿರುವ ಸಮಸ್ಯೆಗಳು 
ಎಸ್‌.ಎಸ್‌. ಶ್ರೀಮತಿ 


ಪಾರ್ವತಿ ಜಿ. ಐತಾಳ್‌ 
ಕಳೆದು ಹೋಗಬೇಡ ಗೆಳತಿ 


ಪ್ರೇಮಾವತಿ 


"ಬದುಕಲು ಮರೆತ ಸ್ಟ್ರೀ' ಒಂದು ಅನಿಸಿಕೆ 


ಜಿ. ವಿ. ವೇದವಲ್ಲಿ 


ಎರಡು ಪ್ರತಿಭಟನಾ ವರದಿಗಳು 
ಜಯಶ್ರೀ 


ಗುರಿ ಮತ್ತು ದಾಹ ನಿವಾರಕಗಳು 
| ಚಿತ್ರಾ ಎಸ್‌. 


ಮೂಲೆಗುಂಪಾದ ಕ್ರಿಶ್ಚಿಯನ್‌ ಮಸೂದೆಗಳು 


ಮಾನಸ ಪ್ರತಿಗಳಿಗಾಗಿ 
ಮೈಸೂರು 
ಮೈಸೂರಿನಲ್ಲಿ ರುವ ಓದುಗರು ಮಾನಸ 


ಪ್ರತಿಗಳಿಗಾಗಿ ಹಾಗೂ ಚಂದಾ ನವೀಕರಣಕ್ಕಾಗಿ 
ಸಂಪರ್ಕೆಸಿ 


ದೆಂ.: ವನಜ 
ಎಲ್‌. 3, ಏಳನೇ ತಿರುವು, ವಿ.ವಿ. ವಸತಿ ಗೃಹ 
ಮಾನಸ ಗಂಗೋತ್ರಿ, ಮೈಸೂರು - 570 006 


ಕ ಪ್ಲ ಎಎ ಸಾ ತಾಸ 1 1244 8545 


ಸಂಪಾದಕರು, ಪ್ರಕಾಶಕರು ಹಾಗೂ ಮುದ್ರಕರು : ಮಾನವಿ ಮುದ್ರಣಾಲಯ 
ಪಂಚಾಯಿತಿ ರಸ್ತೆ, ಕಾಡುಗೋಡಿ ಅಂಚೆ, ಬೆಂಗಳೂರು - ೫೬೦ ೦೬೭ 


( ನನ್ನ ಷ ನಮ್ಮ ಇತ ಒಂದು ಭಾವ pe 


(4 


| ಒಂದು ಸ್ಥಿತ್ಯಂತರ್ಕೆ ಒಳಗಾಗುತ್ತಿರುವ, ಮೌಲ್ಯ ವಿಘಟನೆಯನ್ನು : 


ಅನುಭವಿಸುತ್ತಿ ರುವ ಸಮಾಜದ ಮೂಲಸ್ಥಾನವಾಗಿರುವ ನಮ್ಮ 
ದೇಶದಲ್ಲಿ , ಸ್ರೀ" ಆಗಿ ಜನಿಸಿದ ಜೀವಿಗಳು ಪುರುಷ ನಿರ್ಮಿತ 
ಇತಿಹಾಸದಡಿಯಲ್ಲಿ ತಮ್ಮ ಅಸ್ತಿತ್ವದ: ಅಗತ್ಯವನ್ನು ಹೆಜ್ಜೆ 

ಹೆಜ್ಜೆಗೂ ಖಚಿತಪಡಿಸಿಕೊಳ್ಳುವ ಹೋರಾಟವನ್ನೇ ತಮ್ಮ 
ಬದುಕಾಗಿಸಿಕೊಂಡ ಕಥೆಯ ವೃಥೆಯು ಶಬ್ದಗಳಲ್ಲಿ ಸಂಗ್ರಹಿತ 
ವಾಗಿರುವ ಕೃತಿ, '""ನನ್ನ ಕಥೆ-- ನಮ್ಮ ಕಥೆ''. 


ಲೇಖಕಿ ಫ್ಲೆ €ವಿಯಾರ ಮಾತುಗಳೇ ಹೇಳುವಂತೆ 


'ಅವರೊಬ್ಬರ ಕಥೆ ಅಲ್ಲವೇ ಅಲ್ಲ ಇದು. ಇಲ್ಲಿ ಸೂಚಿತ" 


ವಾಗೆರುವ ದುರಂತವೆಂದರೆ ವಿಶ್ವವ್ಯವಸ್ಥೆಯೆ ಮೂಲಶಕ್ತಿಯ 
` ಸಂಕೇತವಾಗಿ “ಆದಿಶಕ್ತಿ'ಯಾಗಿ ಪುರುಷನಿಂದ ಗುರುತಿಸಲ್ಪಡುವ 
.. ಸ್ತ್ರೀವಾಸ್ತವ ಬದುಕಿನಲ್ಲಿ ಆತನ ಅಡಿಯಾಳಾಗಿ ಮಾರ್ಪಡುವ 
Ky ಇಡಿ ಪ್ತ ಎರಡು ಅತಿರೇಕಗಳ ನಡುವೆ ತನ್ನ ನಿಜಸ್ವರೂಪ ಏನೆಂದು 
ಕಂಡುಕೊಳ್ಳಲಾಗದೆ ನಿರಂತರ ಹೋರಾಟದಲ್ಲಿ ಬಸವಳಿಯುವವರ 
.. ಸಂಗತಿ. ಹೆಣ್ಣಿನ ಜೀವನವನ್ನು ರೂಪಿಸುವ ಶಕ್ತಿಗಳು 
, ಹೆಣ್ಣಾಗಿಲ್ಲದೆ. ಹೋಗಿ, ಅವಳನ್ನು ಸಾಂಪ್ರದಾಯಿಕ "ಸ್ತ್ರೀ 


ಮೌಲ್ಮಗಳ ಆಚೆಗೆ ಬರಗೊಡದಂತೆ ಕಟ್ಟಿಹಾಕಿ ಅದಕ್ಕೆ” 


ಮನುಸ್ಮೃತಿಯ “ನ ಸ್ತ್ರೀ ಸ್ವಾತಂತ್ರ್ಯಂ, ಅರ್ಹತಿ' 'ಎನ್ನುವ 
ಶಬ್ದಪುಂಜವನ್ನು ಆಧಾರವಾಗಿರಿಸಿಕೊಂಡು ಅದರ ಮೂಲಾರ್ಥ 
ವನ್ನೇ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ ಪುರುಷವರ್ಗ ತನ್ನ 
ಅತಿರೇಕಗಳ ವಿರುದ್ದ ಬಂಡೇಳುವ ಹೆಣ್ಣು ತನ್ನ ಉಳಿವಿಗಾಗಿಯೂ 


_ ಹೋರಾಟಕ್ಕಿಳಿಯುವುದನ್ನು ಸಹಿಸದೆ. ಹೋಗುವ ಪ್ರಸಂಗಗಳ 


ನಿರ್ಭಾವುಕ ಉಕ್ತಿಯಂತಿದೆ ಫ್ಲೇವಿಯಾರ ಕಥನ. 


| ಇಪ್ಪತ್ತರ ಹೊಸ್ತಿಲಿನ ಮುಗ್ಧ ತರುಣಿಯ, ಅಪರಿಚಿತ 

ಅನುಭವಗಳೊಂದಿಗಿನ `-ಮುಖಾಮುಖಿಯೊಂದಿಗೆ ಆರಂಭ 
ವಾಗುವ ಕಥನಕ್ಕೆ ಹಿನ್ನೆಲೆಯಾಗಿ ಕೃತಿಯ ಅನುವಾದಕಿ 
: ನೇಮಿಚಂದ್ರರ ಪ್ರಾಸ್ತಾವಿ ವಿಕ ಲೇಖನ ಫ್ಲೇವಿಯಾನ ಬಾಲ್ಕದ 
ಏರುಪೇರಿನ, ತದನಂತರದ ಉತ್ಸಾಹೀ, ಲವಲವಿಕೆಯಿಂದ ಕೂಡಿದ 
` ಬುದ್ಧಿ ಮತಿಯೊಬ್ಬಳ ಚಿತ್ರಣ ನೀಡುತ್ತದೆ. ಕೊನೆಯ 
ಶಬ್ದದವರೆಗೂ ಅನಿವಾರ್ಯ ಹೋರಾಟವೊಂದರ ಹಿನ್ನೆಲೆಯಲ್ಲಿ 


'ಫ್ಲೇವಿಯಾರ ವ್ಯಕ್ತಿತ್ವದ. ಮದುವೆಯ ಮೊದಲ ಹೆಜ್ಜೆಯೇ : 
ದುರಂತದ ದಾರಿಗೆ ಕಾಲಿಟ್ಟು ಹೊಯ್ದಾ ಡಿತ್ತು. ತಂದೆ ತಾಯಿಂದ , 


"ದೂರವಾಗಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಮಗುವಾದರೂ 


"ಮದುವೆಯ "ಅರ್ಥ'ವನ್ನುಳಿಸಿಕೊಳ್ಳುವುದಕ್ಕೆ ಫ್ಲೇವಿಯಾ ಹೆಜ್ಜೆ 


ಹೆಜ್ಜೆಗೂ ತೆತ್ತ ಬೆಲೆಗೆ ಲೆಕ್ಕವಿಡುವುದು ಅಸಾಧ್ಯ. ಉನ್ನತ ಶಿಕ್ಷಣ 


5 0 ಜತೆ ದೇಶಪಾಂಡೆ 


ಪಡೆದು, ದೊಡ್ಡ ಹುದ್ದೆ, ಸಮಾಜದಲ್ಲಿ ಮಾನ-ಮರ್ಯಾದೆಗಳಿಗೆ 
ಭಾಜನನಾದವನೊಬ್ಬ ಬೀದಿಬದಿಯ ಹೆಂಡಗುಡುಕನಿಗಿಂತ' 


ಹೀನಸ್ವರಕ್ಕಿಳಿದು ಹೆಂಡತಿಯ ಶರೀರವನ್ನು ತನ್ನ ಸೊತ್ತಾಗಿ ಭಾವಿಸಿ 

ಏಟುಗಳಿಂದ ನಿರಂತರ ಹಣ್ಣುಗಾಯಿ ನೀರುಗಾಯಿ ಮಾಡುವ 
ವ್ಯಕ್ತಿ. ಮದುವೆಯ ಸಂದರ್ಭದಲ್ಲಿ 'ಅವಳ ಮಾನ ಪ್ರಾಣಗಳಿಗೆ 
ರಕ | ಕನಾಗಿದ್ದು, ಮುಂದಿನ ಬಾಳಿಡೀ ಆಧಾರವಾಗಿದ್ದು 
ಜತೆಗೊಡುವೆನೆಂದು ಮಾಡಿದ ಪ್ರಮಾಣಗಳಿಗೆ ದ್ರೋಹ 
ವೆಸಗುವುದನ್ನು ಆಕೆ ಪ್ರತಿಭಟಿಸುತ್ತಾಳೆ. 


“ನನ್ನ ದೇಹವನ್ನು ನೀ ಚಿಂದಿ ಹಾಡಬಹುದು, ನನ್ನ 


ಮನಸ್ಸಲ್ಲ.... ” ದೇಹದ ಗಾಯಗಳು ಮಾಯ್ದರೂ ಕಲೆ 
ಉಳಿಯುತ್ತದೆ. ಕ್ರೌರ್ಯ-ಹಿಂಸೆ-ರಕ್ತಪಾತಗಳಿಗದು ಸಾಕ್ಷಿ 
ಹೇಳುತ್ತದೆ. ಮನಸಿಗೆ ಬಿಜ್ದ ಬರೆಗಳು ಮಾತ್ರ ಸುಲಭವಾಗಿ 
ಮಾಯುವುದೇ ಇಲ್ಲ. ನೆನಪಾದ ಕ್ಷಣಗಳಲ್ಲೆಲ್ಲ ಅವುಗಳಿಂದ 
ರಕ್ತವೊಸರುತ್ತದೆ. ಛಿದ್ರವಾದ ಮನಸ್ಸು ಸರಿಯಾಗುವುದು ವ್ಯಕ್ತಿತ್ವಕ್ಕೆ 


ಆದ ಹಾನಿ ದುರಸ್ತಿಯಾಗುವುದು ಅಸಂಭವ ಸಂಭವನೀಯತೆ. ' 
"ವಿಧೇಯ'ಳಾಗೆರುವುದನ್ನು ಹೊಡೆತದ ಮುಖಾಂತರ ' 


ಹೇಳಿಕೊಡುವುದರೊಂದಿಗೆ ಮುಂದುವರಿದ ಗಂಡನ ಹಿಂಸೆಯನ್ನು 
ದುರ್ಬಲ ಪ್ರತಿಭಟನೆಗಳೊಂದಿಗೆ ಸಹಿಸುತ್ತಲೇ ನಡೆದ ಆಕೆಯ 
ಬದುಕಿನಲ್ಲಿ ಶರೀರ ಸಂಬಂಧದ. ಅನಿವಾರ್ಕತೆಯ ಫಲವಾಗಿ 
ಮೂಡಿಬಂದ ಮಕ್ಕಳಿಗೂ ಅಪ್ಪನಿಂದ ಹಿಂಸೆಯ ಕೊಡುಗೆಯಲ್ಲಿ 
ಭೇದವಿಲ್ಲ. ಅದು ಕ್ರೌರ್ಯದ ಪರಮಾವಧಿ. ಆದರೂ ಹೆತ್ತ 
ತಾಯಿಯೇ ಮಗಳಿಗೆ ""ಫ್ಲೇವಿ, ಇದು ಮದುವೆ ಕಣೆ. 
ವಿಧೇಯಳಾಗಿರೋದನ್ನ ಕಲಿ, ಎದುರು ವಾದಿಸಬೇಡ- ಪ್ರಶ್ನೆ 
ಹಾಕಬೇಡ - ನಿನ್ನ ಮೆದುಳು ಉಪಯೋಗಿಸಬೇಡ' ಎಂಬ 


ಉಪದೇಶ ನೀಡಿದ್ದರ ಹಿನ್ನೆಲೆಯಲ್ಲಿ ಇದ್ದಂತಹ ಅಸಹಾಯಕತೆಯ 
ಪ್ರಮಾಣವಾದರೂ ಎಷ್ಟು? "ಹೊಂದಿಕೊಂಡು ಹೋಗು 


ವುದನ್ನೂ' "ಆತನನ್ನು ರೇಗಿಸದೆ ಇರುವುದನ್ನೂ' “ವಿಧೇಯತೆ' 
ಯನ್ನೂ ಉಪದೇಶಿಸುವ ಬಂಧುವರ್ಗ ಅವಳ ನೋವನ್ನು - 
ಗೋಳನ್ನು ಅರ್ಥಮಾಡಿಕೊಳ್ಳುವ ಗೋಜಿಗೇ ಹೋಗುವುದಿಲ್ಲ. 
ದಾಸ್ಕವೇ ಅಭ್ಯಾಸವಾಗಿ, ಬಡಿತ, ಬೈಗುಳು, ತಿರಸ್ಕಾರಗಳು 
ದಿನಚರಿಯಾದಾಗ ಆತ್ಮವಿಶ್ವಾಸವೆಂಬ ಪದದ ಪರಿಚಯವೇ 


. ಮರೆತುಹೋಗಬಹುದು. ಮಕ್ಕಳು ಬೆಳೆಯುವ ವಾತಾವರಣ 


ದಲ್ಲಿರುವ ಹಿಂಸೆ ಅವರ ಬದುಕನ್ನು ಅರಳಲು ಬಿಡುವುದೇ ಇಲ್ಲ. 
ಆರಂಭದಲ್ಲಿಯೇ ಮುರುಟಿಸಿ ಹಾಕುತ್ತದೆ: ತಾಯಿಯ ಹೀನಾಯ 
ಅಸಹಾಯಕತೆಯಲ್ಲಿ ತಮ್ಮ ಬಾಲ್ಕವಿಡೀ ಭಯದ ಕಪ್ಪುನೆರಳಡಿ 


ಕಳೆಯುವ ಮಕ್ಕಳು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಅವರ 


ಮನಸ್ಸಿನಾಳದಲ್ಲಿ ಅಪ್ಪ-ಅಮ್ಮ, ಗಂಡ-ಹೆಂಡತಿ ಎಂಬ 


ಸಂಬಂಧಗಳ ಬಗ್ಗೆ ಆಂತರಂಗಿಕ ಭಯೋದ್ವೇಶ, ತಿರಸ್ಕಾರಗಳು 


ನೆಲೆಯಾಗುತ್ತವೆ. 


`' ಚರ್ಚಿನ ಪಾದ್ರಿ, ಪೊಲೀಸರ ಜಟ 
ಕೌನ್ಸಿಲರುಗಳ ಸಲಹೆ, ಕೊನೆಗೆ ನ್ಯಾಯಾಲಯದ ಪರಿಹಾರವೂ 


& 


ಸಹ "ಬಡಿಸಿಕೊಂಡು ಬದುಕುವ' ಮಹಿಳೆಯ ಸಹಾಯಕ್ಕೆ - 


ಬರಲಾರದೆ ದೂರ ಉಳಿದು ತಮಾಷೆ ನೋಡುವ ಪ್ರಸಂಗಗಳ 
ದಾರುಣತೆಯಿಲ್ಲಿ ದೆ. ಅದು' ಸಾಲದೆಂಬಂತೆ "ಹೊಂದಿಕೊಂಡು 
ಹೋಗುವ' ನೀತಿ ಪಾಠವನ್ನು ಉಣಬಡಿಸಿ ಅಸಹಾಯ ಮನಸ್ಸಿಗೆ 


ಇನ್ನೆರಡು ಬರೆಗಳನ್ನಿಕ್ಕುತ್ತವೆ. ಬಿಡುಗಡೆಯ ದಾರಿಯಲ್ಲಿ 


ಇಡಲೆಂದು ಎತ್ತಿದ ಪ್ರತಿಯೊಂದು .ಹೆಜ್ಜೆಯೂ ಉದ್ದೇಶಿತ ' 


".. 'ಟಿಕಿಯನ್ನು ತೆರೆಯದೆ ಕ್ರೌರ್ಯದ ಜಗತ್ತಿನ ವಿಷವರ್ತುಲಕ್ಕೇ 


ಮತ್ತೆ ಮತೆ ತಂದಿಳಿಸುತ್ತದೆ. ಎಲ್ಲವನ್ನೂಮೀರಿಸಿ, ವಿಚ್ಛೇದನೆ 


ಪಡೆಯುವ ಸಾಧ್ಯತೆಗಳನ್ನು ನಿರಾಕರಿಸುವ ಜಾತ್ಕಾಧಾರಿತ ಕಾನೂನು 


CR 


ನ ಮ EE, a 


ಈ ತಾಯಿ ಮಕ್ಕಳ ಮನೋದೈಹಿಕ ಯಾತನೆಗಳನ್ನು 
ಇಮ್ಮಡಿಸುತ್ತಲೇ ಹೋಗುತ್ತ ದೆ. ಮನೆಯಿಂದ ಹೊರನಡೆದರೆ 


' ' ತೋಳನಂತಹ ಜಗತ್ತು ಮತ್ತೆ ಅದೇ ಕೂಪಕ್ಕೆ ಮರಳುವ 
` ಅನಿವಾರ್ಯ ತೆಗಳನ್ನು  ಸೃಷ್ಟಿಸುತ್ತ ದ್ದೆ | 


ಕ ಕೋರ್ಟಿನ ಕಟಕಟೆಯಲ್ಲಿ "ಇನ್ನೂ ನಾನಿನ್ನ ಹೊಡೆಯು ಇ 
.... ವುದಿಲ್ಲ. ಹಿಂಸೆ ಮಾಡುವುದಿಲ್ಲ, ನಿನ್ನ ಖರ್ಚಿಗೆ ಹಣ-ಸ್ವಾತಂತ್ರ್ಯ ೨ 
`` ಕೊಟ್ಟು ಈ ಮದುವೆಯನ್ನು ಉಳಿಸಿಕೊಳ್ಳುತ್ತೇನೆ” ಎಂದು. 
: ಪ್ರಮಾಣ ಮಾಡಿ ಕಾಗದಕ್ಕೆ ಸಹಿ ಹಾಕುವ ಗಂಡ ಮನೆ ಸೇರಿದ 


ಅನಂತರ ಅದರೊಳಗಿನ ಒಂದೊಂದು ವಚನವನ್ನೂ ತುಳಿದು 


ಹಾಕಿ “ಈಗ ನಿನ್ನನ್ನು ನಾ ಬಡಿದರೆ ಆ ನ್ಯಾಯಾಧೀಶ ಬಂದು 
ಬಿಡಿಸುವನೆ? ಇದು ಪುರುಷ ಪ್ರಪಂಚ. ನೀ ಎಲ್ಲಿಗೆ ಓಡಿದರೂ 


ನನ್ನ ಕಿರುಬೆರಳನ್ನೂ ಅಲ್ಲಾಡಿಸದೆ ನಿನ್ನ ಮಧಳಿ ಪಡೆಯಬಲ್ಲೆ” 


ಎಂದು ಕೂಗಿ ಕ್ರೌರ್ಯದ ಪ್ರತಿನಿಧಿಯಾಗುತ್ತಾ ನೆ. 


| ಹೆಂಡತಿ-ಗೃಹಿಣಿ-ತಾಯಿಯ ವ್ಯಕ್ತಿತ್ತ್ವಗಳಲ್ಲಿ ಯಾವುದನ್ನೂ 
ಉಳಿಸಿಕೊಳ್ಳ ಲಾಗದೆ ಮಕ್ಕಳ ದೈಹಿಕ-ಆರ್ಥಿಕ ಸುರಕ್ಷೆಗಾಗಿ 


. . ಅವರನ್ನು ಅಗಲಿ ವರ್ಷಗಳ ಕಾಲ ದೂರ ಉಳಿಯುವ ತಾಯಿಯ 
ಮನದ ಸಂಕಟಗಳಿಗೆ ವ್ಯಾಜ್ಕೆ ಬರೆಯುವುದು ಅಸಾಧ್ಯ. ಇಚ್ಛಾಶಕ್ತಿ, 


ಉಳಿವಿನ ಹಂಬಲಗಳೇ ದಿಕ್ಕು ತೋರುವ ದೀಪಗಳಾಗಿ ಒಂದು 
ಹೋರಾಟ ಮುಂದುವರಿಯಿತು. ಸ್ತ್ರೀ ಸಮಸ್ಯೆ ಗಳ ವಿಮೋಚನಾ 
ಸಂಘಗಳ ಚಳುವಳಿಗಳು, "ಮಹಿಳಾ ಕೇಂದ್ರದ ಸಮಾನ ದುಃ 


. ಖಿಗಳ ಜತೆಗೆ ಹಿಂಸೆಯ ವಿರುದ್ಧ ದ ಸೆಣಸಾಟದ ದಾರಿ ಸಾಗಿದ 
| 'ಫ್ಲೇವಿಯಾ " 


ಸ ಗಳ ದಲ್ಲಿ ನಡನ ಮೇಲೆದ್ದ ದ “i ಕ ನ 
ಛಲದೊಂಡಿಗೆ ಸ್ಸ ನಿರ್ವಾಣದ ಧಾರಿ ನಡೆದದ್ದು ಅನುಪಮ 
ಸಾಧನೆಯೇ ಸೈ. ನಿರ್ವಾತ ಬದುಕಿಗೊಂದು ಅರ್ಥ ತುಂಬುವ” 
ಅಭಿಯಾನ. “ಬಡಿಸಿಕೊಂಡ ಪತ್ನಿ'ಯಾಗಿ ಮಾತ್ರ ers ಕ 
ನಿಷ್ಕ್ರಿಯ ಪ್ರತಿಭಟನೆಯನ್ನೇ ಸಕ್ರಿಯ ಹೋರಾಟಿವನ್ನಾಗಿಸಿಕೊಂಡು: | 
ಗೆದ್ದದ್ದು. ಮುರಿದು ಛಿದ್ರವಾದ. ವಿವಾಹದ ಸಂಕೋಲೆಯನ್ನು : 


ಕಳಚಿ ಒಗೆದು ಬದುಕಿಗೆ - ಅಸ್ತಿತ್ವಕ್ಕೆ ಹೊಸ ಕಾರಣಗಳನ್ನು '' 


ಹುಟ್ಟಿಸಿಕೊಂಡು ಮದುವೆಗೆ ಮುನ್ನ ತಾನು ಕನಸಿನಲ್ಲಿಯೂ. 1 
ಊಹಿಸದೆ ಇದ್ದ ನ್ಯಾಯವಾದಿಯಾಗಿ; ಕಾನೂನು ತಜ್ಞೆಯಾಗಿ 
ರೂಪುಗೊಳ್ಳಲು ಹಿಂದಿರುವ ಕ್ತ ಫಸಲ ಅಲ್ಲದೆ ಸ್ನ ಸ 


, ಇಂದು ಸ್ವಸಾ ಸಾಮಥ್ಯ ೯ದ ಬಲದಲ್ಲಿ ಸಾರ್ಥಕ ಬದುಕನ್ನು ಕ ] 
ಹೊಂದಿದ ಫ್ಲೇವಿಯಾ ತನ್ನಂತೆ ಹಿಂಸೆಯ. ಬಲಿಪಶುಗಳಾದ ಸ 
ಸ್ತ್ರೀಯರ ನೆರವಿಗೆ ಧಾವಿಸುವುದಕ್ಕೆ ಸ್ಪಷ್ಟ ಕಾರಣಗಳು ಎದ್ದು 
ತೋರುತ್ತ ವೆ. ಕೌಟುಂಬಿಕ ಹಿಂಸೆಗೆ ಯಾವೆ ಹೆಣ್ಣೂ ವಿಕ್ಟಿಮ್‌ . 


ಆಗಬಾರದು-ತನ್ನ ಹಾಗೆ ಸರ್ವೈವರ್‌ ಆಗಬೇಕು! ಆದರೆ. 


ವಾಕ್ಕಗಳಲ್ಲಿ ಹೇಳಿ ಮುಗಿಸುವಷ್ಟು ಸುಲಭದ ಸಾಧನೆಯಲ್ಲಿ... 
ಏಕೆಂದರೆ ಪಿತ ಪ್ರಧಾನ ವ್ಯವಸ್ಥೆಯ ಸ್ಪಷ್ಟ 

ಸ್ವರೂಪವಾಗಿರುವ ನಮ್ಮ ಸಾಮಾಜಿಕ ವ್ಯವಸ್ಥೆ ಯಲ್ಲಿ ಅದಕ್ಕೆ 
ಎದುರು ಬೀಳಲಾಗದೆ ಮೌಲ್ಯಗಳ ವಿಪ್ಲವದ ಮೂಲಕ ಇಡೀ 


ಸ್ತ್ರೀ ಸಮುದಾಯ, ಶತಮಾನಗಳಿಂದ ಯಾತನೆಯ ಶಿಬಿರದಲ್ಲಿ ' 


ಬದುಕುತ್ತಿದೆ. ಪುರುಷರ ಪ್ರಾಬಲ ವು ನೈಸರ್ಗಿಕವಾಗಿ ಹೆಣ್ಣಿನ ಮೇಲೆ. ಹಿ 


ಹೇರಿದ "ಸ್ತ್ರೀ ವೈಶಿಷ್ಟ್ಯ ದ ಮಾನದಂಡದಲ್ಲಿರುವುದು ಆಕೆಗೆ ಕೇವಲ 4 


"ಕುಟುಂಬಿನಿ' "ಕ್ಲಮಾರೂಪಿ' "ದಾಸಿ'ಯ ಪಾತ್ರವಾಗಿದೆ. ಅದನ್ನು ತ 


ಮೀರಲೆತ್ನಿಸುವಾಕೆ ತೆಕುವ ಬೆಲೆ ಕಲ್ಪನಾತೀತ. ಈ ಸತ ನ್ನು. ತ್ತ 


ಮನಗಂಡ ಮಹಿಳೆ ಫ್ಲೇವಿಯಾ. . 


ಆತ್ಮಕಥನವು ನೋವಿನ ಹಾಡಾಗಿ ಅದರ ಉತ್ತರಾರ್ಥವು ಖ್ಯ 


ಯಶಸ್ಸಿನ ಸಂಕೇತವಾಗಿ ಹರಿದು ಬಂದಿರುವ "ನನ್ನ ಕತೆ- “ನಮ್ಮ. 


ಕತೆ' ಕನ್ನಡಕ್ಕೆ ಭಾವಾತ ಒಬಿಂದುವಿನೊಂದಿಗೆ ಇಳಿದು ಬರಲು: ಸು 


ಕಾರಣ ಅನುವಾದಕಿಯ ಸಮರ್ಥ ಲೇಖನಿ. "ಕೌಟುಂಬಿಕ ಹಿಂಸೆ 
ಕೇಳಲು-ಓದಲು ಎರಡೇ ಶಬ್ದಗೆಳ ವಾಕ್ಕ.' ಆದರೆ ವಾಸ್ತವವಾಗಿ ಕ 


ಈ ಎರಡು ಪದಗಳ ಗರ್ಭದಲ್ಲಿ ಅಡಗಿದ ಕೋಟಿ ಕೋಟಿ. 
ಮಹಿಳೆಯರ ದುಃಖದ ಕಣ್ಣಹನಿಯನ್ನು ಯಾವ ಸಾಗರದ ನೀರಿಗೆ ತೆ 
ಹೋಲಿಸುವುದೂ ತಪ್ಪಾದೀತು. 2ರ 


ಅಂದಿನ-ಗಂಡನೆ ಏಟುಗಳ ಭಯದಿಂದ ಮುದುರುವಭೀತ 


_ ತರುಣಿಯಿಂದ ಇಂದಿನ. ಪ್ರಸಿದ್ಧ ನಾ ಯವಾದಿ, ಕಾನೂನು ತಜ್ಞೆ 


ಫೀನಿಕ್ಸ್‌'ನಂತೆ ತನ್ನದೇ ಬೂದಿಯಿಂದೆದ್ದು ಬಂದ 


ಜ್ವಾಲೆ. ಶಿಕ್ಷಣ, ಬರಹ, ಪ್ರಬಂಧ . ೫ 01160ತ 


ಮಹಿಳಾ ಹಕ್ಕು ಗಳ ಹೋರಾಟಗಾರ್ಶಿ, ಹತ್ತು ಹಲವು: ಮಹಿಳಾ. 


ಸಂಘಟನೆಗಳ ಕ ಚಟುವಟಿಕೆಯ ು ಧೀಮಂತ ಶಕ್ತಿ ಯಾಗಿ, ಡು 


ರಿವರ್ತಿತಳಾದ ೪ ಸಮಗ್ರ ಚತ್ರಣಿಟಕೆ ನಂತರ ಆವರ ವೈವಾಹಿಕ ಹಿಂಸೆಯನ್ನು > ಸಾಗೋ 
.. ಸಹಾನು! ಯಗಳ ಕದ ತಟ್ಟುತ್ತದೆ. ಶ್ರೇವಿಯಾರ ನೆರವಾಗುವ ಸಂಗತಿಯಾಗಿದೆ. 
. ಜಯವಾಗಿ ಬಲಾತ್ಮಾರವನ್ನು ಕುರಿತ ಕಾನೂನು, ಸಹಜ ಪಾಲಕ "ಪ್ರಯೋಜನಕ್ಕಾಗಿ ಬಳಸಬೇಕು. ಲಿಂಗಭೇದ ಕಂಡಲೆಲ್ಲ 
ಯಿಯ ನನವ. "ಕಾನೂನನ್ನು ತಿದ್ದುವತ್ತ ಒತ್ತಡ ತರಬೇಕು'`ಎಂದು. 
rg Sill ಬಗ ಸ ಚಿಂತನೆಗಳನ್ನು ನಿರಂತರವಾಗಿ ಪ್ರಸರಿಸುತ್ತಿರುವ ಫ್ಲೇವಿಯಾರಿಗೆ 
| ಬಗ್ಗೆ ಅವುತ ಸಹಾಯೇ ಗ್ಗೆ. "ನೀರಾಜ ಭಾನೋಟ್‌' ಪ್ರಶಸ್ತಿ ಹಾಗೂ “ಅಶೋಕ 
ಯ ತೊಡಗಿದ್ದಾರೆ... | ಫೆಲೋಶಿಪ್‌ಗಳು ಸಂದಿರುವುದು ಆ ಪ್ರಶಸ್ತಿಗಳಿಗೇ ಹೆಮ್ಮೆ 
I ಈ: ದಿಸೆಯಲ್ಲಿ ಫ್ಲೆ ೇವಿಯಾ. ಮುಂದುವರಿಸಿರುವ ಹ್‌ ಸಂಗತಿಯೆಂದರೆ ಉತ್ಪೇಕ್ಸೆಯಾಗಲಾರದು. 
ಕ ತ ಪ್ರಯತ್ನಗಳು ಅಮೂಲ್ಯವಾಗಿವೆ. ಪ್ರಬಂಧ; 6081, ್ರೀಶಕ್ತಿಯನ್ನು ಉದ್ದೀಪಿಸುವ, ಮಹಿಳೆಯರಲ್ಲಿ 
: ಪ್ರವಚನಗಳಂತಹ ಸಮರ್ಥ we pe ವಾದ Rds ಕೆಚ್ಚನ್ನು ತುಂಬುವ, ಆತ್ಮವಿಶ್ವಾಸವನ್ನು 
ದೃಷ್ಟಿಯ ನ್ಯಾಯವಾದವನ್ನು ರೂಪಿಸಲು ಈಕೆ ಕಟಿಬದ್ದರಾಗಿದ್ದಾರೆ. . .,ಸಶೀಲಗೊಳಿಸುವ, ಜಗತ್ತನ್ನು ಪರಿವರ್ತಿಸುವ ಮನೋಭಾವ 


: "ಜೆಂಡರ್‌ ಜಸ್ಟಿಸ್‌ ಸಿರೀಸ್‌'ನ ಮೂಲಕ ಜನ್ನಿ ಟುಟಿ; ಜಸ್ಟಿಸ್‌, . ಎನ್ನು ಜಾಗೃತಗೊಳಿಸುವ ಫ್ಲೇವಿಯಾರ ಕತೆ ಬರಿ ಕತೆಯಲ್ಲ - 
ಗಿವ್‌. ಅಸ್‌ ದಿಸ್‌ ಡೇ “ಅವರ್‌ ಡೇಲಿ ಬ್ರೆಡ್‌,ಲಾ ಎಂಡ್‌ ಸಾಹಸಗಾಥೆ. 


is (3 ಮೂಡಿ ಓದಿಕ ಸಿ ರಾ 


[a 
ಮಾನಸ `£ದಿರೆ. ಪುರುಪ ಪರನ್ನು ದ್ವೇಷಿಸಬೇಕೆ? 


ಹಿನ್‌ RR ರ್ಥಿನಿಯಾಗಿ, ತೃತೀಯಾ ಬಿ.ಎ. ಓದುತ್ತಿರುವೆ. ನಾನು ಮಾನಸ ತಿಂಗಳ ಪತ್ರಿಕೆಯ ಬಗ್ಗೆ ಅಸೆ" 
 ಅಭಿಮಾನವಿದ್ದು ಮತ್ತು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೇನೆ. " 

ಸ ``. ಒಂದು ದಿನ ನಮ್ಮ ಪ್ರೊಫೆಸರೊಬ್ಬರು ನನ್ನ ಬಳಿಯಿದ್ದ ಮಾನಸ ಪತ್ರಿಕೆಯನ್ನು ನೋಡಿ ಪತ್ರಿಕೆಯ ಬಗ್ಗೆ ಪ್ರಶ್ನಿಸಿದರು. 

| ಅದಕ್ಕೆ ನಾನು ಸಂಪೂರ್ಣವಾದ ವಿವರವನ್ನು ನೀಡಿದೆ. ಜೊತೆಗೆ ಮಾನಸ ಪತ್ರಿಕೆಯನ್ನು ನೀವು ತೆಗೆದುಕೊಂಡು” ಓದಿ ಎಂದು 
ತಿಳಿಸಿದೆ. ಅದಕ್ಕೆ ಅವರು ನನಗೆ ಸಮಯ ಇರುವುದಿಲ್ಲ ಎಂದರು. -ನಂತರ ವಾನು ಅವರ ಪತ್ನಿಗೆ ಕೊಂಡೊಯ್ಯುವಂತೆ ತಿಳಿಸಿದೆ. 
ಅದಕ್ಕೆ ಅವರು ಏನು ಹೇಳಿದರು ಗೊತ್ತೆ? ಇಲ್ಲ ಇಲ್ಲ ಬೇಡ ಇದನ್ನು ನನ್ನ ಹೆಂಡತಿ ಓದಿದರೆ ನನ್ನ ಮೇಲೆ ದಬ್ಬಾಳಿಕೆ ನಡೆಸಲು 

ಪ್ರಾರಂಭಿಸುತ್ತಾಳೆ ಮತ್ತು ತನ್ನನ್ನು ಕೀಳಾಗಿ ಕಾಣುವಳು ಎಂದು ಭಯವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ನಾನು ನೀವು ಯಾಕೆ ಸಾರ್‌ 

||. ಆ ರೀತಿ ಭಾವಿಸುವಿರಿ. ಇದನ್ನು ಓದಿದರೆ ಹೆಂಗಸಿನ ಅಗತ್ಯಗಳನ್ನು "ತಿಳಿದುಕೊಳ್ಳಬಹುದು ಮತ್ತು ಹೊರಗಿನ ಪ್ರಪಂಚದಲ್ಲಿ 

| ಇತರ ಸ್ತ್ರೀಯರ ಮೇಲೆ ನಡೆಯುವ ದಬ್ಬಾಳಿಕೆಯ ಬಗ್ಗೆಯು ತಿಳಿದುಕೊಂಡು. ಅಕ್ಕಪಕ್ಕದಲ್ಲಿ ನೊಂದ ಸ್ತ್ರೀಯರಿಗೆ ಸಾಂತ್ವನ. 

ಹ ಧೈರ್ಯ, ಮನಸ್ಸು ಬರಬಹುದೆಂದು ಹೇಳಿದೆ ಅದಕ್ಕೆ ಅವರು, 


| ಈ ಬೇಡ ಅಮ್ಮ ನೀನು ಈ ಮಹಿಳಾ ಸಂಘಟನೆಗಳಿಗೆ ಒಳಗಾಗಬೇಡ. ಮುಂದೆ ನೀನು ಒಬ್ಬ ಸಾಧಾರಣ ಸ್ತ್ರೀಯಾಗುವ 
| ಬದಲಿಗೆ ಇಡೀ ಗಂಡಸಿನ ಜಾತಿಯನ್ನೇ ವಿರೋಧಿಸುವಂತಹ ಹೆಣ್ಣಾಗುವೆ ಮತ್ತು ಕಂಡ ಕಂಡ ಗಂಡಸರನ್ನೆಲ್ಲ ನೋಡಿ ಇವನು 
| ನನ್ನೆ ಶತೃ ಎನ್ನುವಷ್ಟರ ಮಟ್ಟಿಗೆ ನಿನ್ನ ಮನಸ್ಸು ಪರಿವರ್ತನೆಯಾಗುವುದೆಂದು ನನಗೆ ಬುದ್ಧಿ ಹೇಳಿದರು. ಅದಕ್ಕೆ ನಾನು, ಇಲ್ಲ 
|. ಸಾರ್‌ ನೀವು ಯೋಚಿಸಿರುವಂತಹ ರೀತಿ ತಪ್ಪಾಗಿದೆ. ಇಂತಹ ಮಹಿಳಾ ಸಂಘಟನೆಗೆ ಸೇರಿದ ಸ್ತ್ರೀಯರೆಲ್ಲರೂ ಗಂಡಸರನ್ನು 7 
| ದ್ವೇಷಿಸುವುದಾಗಲೀ ಅಥವಾ ಅವರನ್ನೂ ಶತ್ಯಗಳೆನಿದು ಭಾವಿಸುವುದಾಗಲೀ ನಡೆಯುವುದಿಲ್ಲ ಬದಲಿಗೆ ಹೊರಗಿನ ಪ್ರಪಂಚ ದ 
>] ನೊಂದ ಹೆಣ್ಣು ಮಕ್ಕಳ, ತಾಯಿ, ಅಕ್ಕ, ತಂಗಿರ ಕಥೆಗಳನ್ನು (ನೋವಿನಿಂದ ಕೂಡಿದ) ತಿಳಿದು ಅದಕ್ಕೆ ಪರಿಹಾರ ಹುಡುಕುವ 
FS ಮನೋಭಾವ ಬರುವುದೆಂದು ತಿಳಿಸಿದೆ. ನಂತರ ನಾನು ಸಾರ್‌ ನೀವು ತುಂಬ ಕಥೆ, ಕಾದಂಬರಿ ಬರೆಯುತ್ತಿರಲ್ಲ ನಮ್ಮ ಮಾನಸಕ್ಕೂ 
| * ಬರೆಯಿರಿ ಎಂದು ಕೇಳಿದೆ ಅದಕ್ಕೆ ಅವರು ಸಂತೋಷದಿಂದ ಒಪ್ಪಿದರು. ಆದರೆ ನಮ್ಮ ಪತ್ರಿಕೆಯನ್ನು ಓದಲು ವಿರೋಧಿಸಿದರು. 
ಟ್ಛ ಅವರು ಬರೆದ ಕಥೆಯನ್ನು ಮಾತ್ರ ನಾವು ಪ್ರಕಟಿಸಬಹುದು. ಆದರೆ ಇದು ಅವರಲ್ಲಿ ಭಯವನ್ನುಂಟು ಮಾಡುವ ಮಾಧ್ಯಮವಾಗಿದೆ. 
ಲೆ ಇದು ಬಹ! 'ಜೋಕಾಗಿದೆ ಅಲ್ಲವೆ? 


| ಫ್ಲೇವಿಯರವರ ಕಥೆ ಓದಿದ್ದ ರಿಂದ ನನಗೆ ತುಂಬಾ ಮೆಚ್ಚು ಗೆ: 
ಆಯಿತು, ಏಕೆಂದರೆ ಅವರ ಜೀವನದಲ್ಲಿ ಎಂತಹ ಘಟನೆಯನ್ನು 
ಎದುರಿಸಿದ್ದಾರೆ ಅವರು ನಮ್ಮ ಮಹಿಳೆಯರಿಗೆ ಕೀರ್ತಿಯನ್ನು 
ತಂದು ಕೊಟ್ಟಿದ್ದಾರೆ. ಅವರಂತೆಯೇ ಎಲ್ಲಾ ಮಹಿಳೆಯರು ಈ 
ಶತಮಾನದಲ್ಲಿ ಇರುವ ಸಮಸ್ಯೆಗಳನ್ನು * ಇವರಂತೆ ಎದುರಿಸ ಬೇಕು. 


- ರಾಜೇಶ್ವರಿ ಎ. 


| ನಷ್ಟು ಸ ನಮ್ಮ ಕಥೆ ಫ್ಲೆ ವಿಯರವರ್ಲ ಜೀವನ ಕಥೆ. 
ನ ಸಮಾಜದಲ್ಲಿ ಧೈರ್ಯ ಸ್ವಾಭಿಮಾನ ಹೊಂ 
'ಬಜಿಕು ಮುತ. ಅದರೆ ಫ್ಲೇವಿಯಾ ದುರಂತ ಮಾಯ 
'`'ವಾಗಬಹುದಾದ ಬದುಕನ್ನು ಹೋರಾಟಣ ಕೆಚ್ಚಿನಿಂದ 
- . ಜೀವಂತವಾಗಿಸಿದ್ದಾರೆ. ಹೆಣ್ಣು ಗಂಡ ಕಾರಣವಿಲ್ಲದೆ ಬೈದರೆ, 
'ಹೊಡೆದರೆ, : ಹೀಯಾಳಿಸಿದರೆ ಇನ್ನು ಇತರೆ ಏನೇ ಅವಮಾನಿ 
. ಸಿದರೂ ಮರೆತು ಹೊರಗಿನಿಂದ ಬರುವ ಗಂಡನಿಗೆ ನಗುನಗುತ 
ಸ್ವಾಗತಿಸಬೇಕು. : ಸ್ವಾಭಿಮಾನಿಯಾದ ಹೆಣ್ಣಿಗೆ ಇದು ಸಾಧ್ಯವೇ? 
. ಫ್ಲೇವಿಯಾ ಅಲ್ಪಸ್ವಲ್ಪ ಓದಿದೆ ಮೃದುಸ್ವಾಭಾವದ 
ಹೆಣ್ಣಾದರೂ ಸ್ವಾಭಿಮಾನ ಅವರಲ್ಲಿ ಇದ್ದಕಾರಣ ಅವರು 
ಸುಸಂಸ್ಕೃತ ನೆನೆಸಿಕೊಂಡ ಗಂಡನ ಕೈಯಲ್ಲಿ ಯಾವ ತಪ್ಪು 
| ಮಾಡದಿದ್ದರು ಪದೇ ಪದೇ ಹೊಡೆತಕ್ಕೆ ಒಳಗಾಗುತ್ತಾ ಬರುತ್ತಾರೆ. 
'ಅವರ ತುಂಬು ಯೌವನದ ಲವಲವಿಕೆಯ ಬದುಕು. ಜಾರಿ 
ಹೋಗುತ್ತದೆ. h 


ಆ ನಡುವಿನ ಅವರ ಹೊಯ್ದಾಟ ನೋವು ದುಃಖ ಅವಮಾನ 
ಮಾನಸಿಕ ವೇದನೆ ಇವುಗಳ ನಡುವೆ ತನ್ನ ಮೈ ಮನಸುಗಳಿಗೆ 
'ಧೋವುಣಿಸಿದವನಿಗೆ ಅದೆ ಮೈಯನ್ನು ಕೊಟ್ಟು ಅವನಿಗೆ ಸುಖ 
"ಉಣಿಸಬೇಕಾಗುತ್ತ ದೆ. ಇದು ಯಾವ ಹೆಣ್ಣಿಗಾದರೂ ಅಸಾಧ್ಯವೇ. 
ಇನ್ನು ಸ್ವಾಭಿಮಾನ ಇರುವ ಹೆಣ್ಣಿಗೆ ಇದು ಸಾಧ್ಯವೇ? ಗಂಡು 


. ಫ್ಲೇವಿಯಾರವರ "ನನ್ನ ಕಥೆ- ನಮ್ಮ ಕಥೆ ಪುಸ್ತಕವನ್ನು ಮಾನಸದ ಹಲವಾರು ಗೆಳತಿಯರು ಓದಿದಾಗ ಪ್ರಮ. 4 

7 ಹಂಚಿಕೊಳ್ಳಲು ತಮ್ಮ ದೇ ಆದ ಅನಿಸಿಕೆಗಳಿಗದ್ದವು. ಮಾತು ಕತೆಗಳಲ್ಲಿ ವ್ಯಕ್ತವಾಗುತ್ತಿದ್ದ ಈ ಅನಿಸಿಕೆಗಳನ್ನು ಬರವಣಿಗೆಯ | 
ರೂಪದಲ್ಲಿ ಬರೆದುಕೊಡಿ ಎಂದು ಕೇಳಿದಾಗ ಪುಸ್ತಕ ಓದಿದವರೆಲ್ಲಾ ಸಥಕರಿಸಿ ಬರೆದು ಕೊಟ್ಟರು. ಕೌಟುಂಬಿಕ ಹಿಂಸೆಯ ವಿವಿಧ | 
ಸ್ಚರೂಪವನ್ನು ನೇರವಾಗಿ ಬಿಚ್ಚಿ ಡುವ ಈ ಪುಸ್ತಕ ಮಹಿಳಾ ಚಳುವಳಿಯ ವಿಶಿಷ್ಟ ಕೊಡುಗೆ ಈ ಪುಸ್ತಕವನ್ನು ಓದಿದ ಮಹಿಳೆಯರ ತ 

ಅನಿಸಿಕೆಗಳನ್ನು ದಾಖಲು ಮಾಡ ಉದ್ದೇಶದಿಂದ ಮೊದಲ ಕಂತಿನಲ್ಲಿ ಹಲವರ ಅನಿಸಿಕೆಗಳನ್ನು 'ಪ್ರಕಟಿಸಿದ್ದೆ ಎ | 


ಹ ಸ್ತ್ರೀಯರ : 


ಏಕೆಈ ಸತ್ತ ವನ್ನು ಅರಿಯುವುದಿಲ್ಲ. ಕೋಮು ಗಲಭೆಯಾದರೆ . . 


ಜನ ಬೆಚ್ಚುತ್ತಾರೆ. ಎಲ್ಲಿಯೇ ದರೋಡೆಯಾದರೆ ಅಲ್ಲಿ 
ಬೆವರುತ್ತಾರೆ. ಏಡ್ಸ್‌ ಎಂದರೆ ಮೂರ್ಚೆ ಹೋಗುತ್ತಾರೆ. ಅದೇ. ಈ 
ಹಣ್ಣುಗಳ. ಮ್ಶೆ ಮನಸ್ಸು ದೇಹಗಳು ಮಾರಣ ಹೋಮದಲ್ಲಿ 1? | 
ಬೆಂದು ಹೋಗುತ್ತಿದ್ದರು ಸಹಿಸಿಕೊಳ್ಳುತ್ತಾರೆ.. ಡ್‌ 


ಪ್ಲೇವಿಯಾರವರ ಜೀವನದಲ್ಲಿ ಅವರ ತಾಯಿಯ ಪಾತ್ರ . . 
ಮಹತ್ತರವಾದದು. ಅವರು ತಾಯಿ ಮಗಳು ನೊಂದು ದಿಕ್ಕೆಟ್ಟಾಗ ಕ 


ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಗಂಡನನ್ನು ಬಿಡುವುದೆಂದು - 
ತೀರ್ಮಾನಿಸಿ ತಾಯಿಯ ಸಲಹೆಯನ್ನು ಕೇಳಿದಾಗ ನೀನು ಯಾವ. : : 
ನಿರ್ಧಾರವನ್ನು ತೆಗೆದುಕೊಂಡರು ಸರಿಯಾಗಿ ಯೋಚಿಸಿ ¢ 


ಕೈಗೊಳ್ಳುವ. ನಿನಗೆ ನಿನ್ನ ಗಂಡನ ಜೊತೆಗೆ ಬೆದುಕುವುದ : : 


ಕಷ್ಟವಾದರೆ ನೀನು ಯಾವಾಗ ಬೇಕಿದ್ದರು ನನ್ನ ಮನೆಗೆ 
ಬಂದುಬಿಡು ಎಂದು ತುಂಬು ಮನಸ್ಸಿನ ಸ್ವಾ ಗತ ನೀಡುತ್ತಾರೆ. '.' 


ಈ ತರಹದ ತಾಯಂದಿರು ಎಷ್ಟು ಮಂದಿಯಿರಬಹುದು?. . 
ಗಂಡನನ್ನು ಬಿಟ್ಟುಬರಲು ಯಾರಿಗೆ ನ್ಟ ಭು 


ಒಳ್ಳೆಯ ಗಂಡನಿದ್ದು ಸುಂದರ ಜೀವನವನ್ನು ಯಾವ ಮೂರೆ 
ಹೆಣ್ಣು ತ್ಯಜಿಸುವುದಿಲ್ಲ. ತನಗೆ ಅಸಾಭ್ಯವಾದಾಗ ಮಾತ್ರ ್ರ ಹೆಣ್ಣು 


ಗಂಡನನ್ನು ಬಿಟ್ಟು ಬರುತ್ತಾಳೆ. ಬರುವ ಮೊದಲು. ಮು 
ಗಂಡನನ್ನು ಬಿಟ್ಟ ಬಡಾ ಹೇಗಿರುತ್ತದೆ ಎಂದು ಯೋಚಿಸಿ ಆ . 
ಬದುಕಿನಲ್ಲಿಯೂ ನೋವಿರುವುದನ್ನು ಅರಿತು, ಎರಡನೆಯದಕ್ಕಿಂತ : ಸ 


ಮೊದಲನೆಯದು ಸಹಿಸಲು ಅಸಾಧ್ಯವಾದಾಗ ವಿಧಿ ಇಲ್ಲ ಜದ 
'ಗಂಡನನ್ನು ಬಿಟ್ಟು ಬರುತ್ತಾರೆ. ಆಗ ಎಷ್ಟು ತಾಯಂದಿರು ಈ : 


ಬಗೆಯ ಸ್ವಾಗತವನ್ನು ನೀಡುತ್ತಾರೆ. ಫ್ಲೇವಿಯಾರವರಿಗೆ ಅವರ... 
ತಾಯಿ ಆರ್ಥಿಕವಾಗಿ ನೆರವಾಗುತ್ತಾರೆ. ನೊಂದ ಹೆಣ್ಣಿಗೆ ಬೇಕಾದ . 
ಮೊದಲ. ಚಿಕಿತ್ಸೆ ಅದೇ.. ಆದಕಾರಣ ಫ್ಲೇವಿಯಾರವರು 


ಬಾಂಬೆಯಂತಹ ದೊಡ್ಡ ನಗರದಲ್ಲಿ ಇರಲು 'ಗೆಳತಿಯರ. 


ನ 


ತ ಮನೆಯಲ್ಲಿ ಹಿ ಅಮು a ಬಡಕಲು 
Or ್ಲಿಸುತ್ತಾರೆ. ಇಲ್ಲಿ ಗೆಳತಿಯರ ಸಮಾಜ ಸೇವಕಿಯರ ಪಾತ್ರವು . 


... ಮುಖ್ಯವಾದುದು. ಅಂದು ಅಮರು ಫ್ಲೇವಿಯಾರವರಿಗೆ ಸಹಾಯ 
ಹಸ್ತವನ್ನು ನೀಡಿದ್ದರಿಂದ ಸ್ವಾಭಿಮಾನವನ್ನು ಉಳಿಸಿಕೊಂಡು 


ಅವರು ಅಂದುಕೊಂಡ ಹಾಗೆ ಗುರಿ ಮುಟ್ಟಲು ಸಾಧ್ಯವಾಯಿತು. 


 ಫ್ಲೇವಿಯರವರ ಧೈರ್ಯದ ಜೊತೆಗೆ ಅವರ ತಾಯಿಯ 


ಸಮರ್ಪಕವಾದ ತೀರ್ಮಾನ''ಹಾಗೂ ಸಮಾಜ ಸೇವಕಿಯರ 

ಜ್‌ ಸಹಕಾರಗಳು ಅತಿ ಮುಖ್ಯ ವಾದ ಪಾತ್ರಗಳಾಗಿವೆ. ಈ ಪಾತ್ರಗಳು . 
ನೊಂದು ದಿಕ್ಕಗೆ್ಟ ಹೆಣ್ಣು ಮಕ್ಕಳಿಗೆ ಚುಕ್ಕಾಣಿ ಇದ್ದಂತೆ. ಅವರನ್ನು 

ಸ ಮುಳುಗಿಸದೆ ದಡಸೇರಲು ಸಹಕರಿಸುತ್ತದೆ. ಸ 


ಸ ಹಿ ಇಜ್ಜಿ ವಿ. ವೇದವಲ್ಲಿ 
 ಫ್ಲೇವಿಯಾರವರ ಜೀವನ ಕಥೆಯನ್ನು ಓದಿದಾಗ ಹಿಂದಿನ 
ನಾಣ್ನುಡಿಯಾದ ಎಲ್ಲಿ ಸ್ತ್ರೀಯನ್ನು . ಪೂಜಿಸುತ್ತಾರೋ ಅಲ್ಲಿ 
' ಡೇವತೆಗಳುನೆಲೆಸಿರುತ್ತಾರೆ ಎಂಬ ಮಾತು ಇದಕ್ಕೆ ವಿರುದ್ಧ ಎಂದು 
ಭಾಸವಾಗುತ್ತದೆ. ಏಕೆಂದರೆ ಅವರು ಪಟ್ಟ ಕಷ್ಟ ಮಕ್ಕಳಿಗೆ ಬಂದ 


. ತೊಂದರೆಗಳು ಇವೆಲ್ಲವನ್ನೂ ಸಹಿಸಿ ಅವರು ಮೇಲೇರಿದ್ದು 


ಬಹಳವೇ ಸಾಹಸ ಕಥೆಯಾಗಿದೆ. ಆದರೆ ಕಾನೂನು ಹೆಣ್ಣಿಗೆ 
ಬಲವನ್ನು ಕೊಡದೇ ಇರುವುದು, ಮಕ್ಕಳು ತಂದೆಯಿಂದ ಪಟ್ಟಕಷ್ಟ 
Ne ಆದರೂ ತಾಯಿಗೆ ತಮ್ಮ ಬೆಂಬಲ ನೀಡಿದ್ದು ಇವೆಲ್ಲ ಅವರ 
pe ಮಸ್ಸತೆಗೆ ದಾರಿಯಾಯಿತು. 

pe - ಎಂ. ಎಸ್‌. ನಾಗರತ್ನ 


aE ಫ್ಲೇವಿಯಾರವರು ಜೀವನದಲ್ಲಿ ತುಂಬಾ 


- ಆಸೆ-ಆಕಾಂಕ್ಸೆಯನ್ನು ಹೊಂದಿದ್ದು ಅವರು ಮದುವೆಯ ನಂತರ 
| `` ಆನೆ ಆಕಾರ್ಕೆಗಳಿಲ್ಲವೂ ಬರಿ ಕನಸಾಗಿಯೇ ಉಳಿಯುತ್ತವೆ ಕಾರಣ 


-ಅವರು ಬರೆದಿರುವಂತೆ ಅವರ ಗಂಡ ಅವರನ್ನು ಸುಮ್ಮ 
ಸುಮ ಒನೆಯಾದರು ಕುಡಿದು ಬಂದು ದಂಡಿಸುತ್ತಿದ್ದದ್ದು. ಇದು 
ಎಲ್ಲಿಯವರೆಗೂ ಇತ್ತು ಎಂದರೆ ಅವರ ಮಕ್ಕಳು 10-12 
ವರ್ಷದವರಾಗುವವರೆಗಿತ್ತು. ನಂತರ ಅವರು ಗಂಡನನ್ನು 


ತ್ಯಜಿಸಿದರು. ನಂತರ ಆಕೆ ಇನ್ನು ಹಲವು ಸಮಸ್ಯೆಗಳನ್ನು. 
ಎದುರಿಸಬೇಕಾಯಿತು. ಅದು ಅವರು ಎಲ್ಲಿಯಾದರು ಕೆಲಸಕ್ಕೆ 


ಸೇರೋಣ ಎಂದರೆ ಬರಿ ಎಸ್‌.ಎಸ್‌.ಎಲ್‌.ಸಿ.ಯನ್ನು ಮಾತ್ರ 


ತ ಬಗ ಆದರೂ ಆಕೆ ಎಲ್ಲ ಸಮಸ್ನಚನ್ನು ಎದುರಿಸಿ 


ಲ್ಲಿ ನನಗೆ. ಇಷ್ಟವಾದ ಮತ್ತೊಂದು ಅಂಶವೆಂದರೆ, ' 


ಫ್ಲೇವಿಯಾರವರು ಮುಂದೆ ಬರಲು ಅವಳ ಸ್ನೇಹಿತೆಯರು ಹಾಗೂ 
ಕೆಲವೊಂದು ಮಹಿಳಾ ಸಂಘಗಳೇ ಆಗಿದೆ. `ಅವರ ಜೀವನ 
ಒಡೆದು ಹೋದ ಗಾಜಿನಂತಿದ್ದು ಅದನ್ನು ಈ ಮಹಿಳಾ 
ಗುಂಪುಗಳು ಒಂದು ನಿರ್ಧಿಷ್ಟ ಆಕಾರ ನೀಡಿ ಜೀವ ತುಂಬಿದಂತೆ 
ಇವರ ಜೀವನದಲ್ಲಿ ಉತ್ಸಾಹ ಮೂಡಲು ಕಾರಣರಾಗಿದ್ದಾರೆ. 
ಹೆಣ್ಣಿಗೆ ಹೆಣ್ಣು ಶತ್ರು ಎಂಬುದು ಸುಳ್ಳು ಎಂಬುದನ್ನು ಇಲ್ಲಿ 
ನಾವು ಮನದಟ್ಟು ಮಾಡಿಕೊಳ್ಳಬಹುದು. ಈ ರೀತಿ ಮಹಿಳಾ 
ಸಂಘದವರು ಮತ್ತು ಸ್ನೇಹಿತೆಯರು ಹಾಗೂ ಆಕೆಯ ತಾಯಿಯ 
ನೆರವು ಇಲ್ಲದಿದ್ದರೆ ಈಕೆಯ ಜೀವನ ಪೂರ್ತಿಯಾಗಿ ಒಡೆದ 
ಗಾಜಿನಂತೆ ಚೂರು ಚೂರಾಗಿ ಬಾಳಬೇಕಾಗಿತ್ತು. ಮುಂದೆ ಈಕೆ 
ಸಮಾಜದಲ್ಲಿ ಒಬ್ಬ ದೊಡ್ಡ : ನ್ಯಾಯಾಧೀಶರು ಎನ್ನಿಸಿ 
ಕೊಳ್ಳುತ್ತಿರಲಿಲ್ಲ. ಆಕೆ ಇತರ ಸ್ತ್ರೀಯರಿಗೆ ಆಶ್ರಯದಾತರು 
ಮತ್ತು ಮಾರ್ಗದರ್ಶಿಗಳು ಆಗುತ್ತಿರಲಿಲ್ಲ. 


ಮತ್ತೊಂದು ಅಂಶವೆಂದರೆ ಅವರ ಮಗ ವಿಕ್ರಂನ ಪಾತ್ರವು 
ನನಗೆ ತುಂಬಾ ಓಡಿಸಿದ ಪಾತ್ರವಾಗಿದೆ. ಇಲ್ಲಿ ಅವರ ತಂದೆ- 
ತಾಯಿ ಬೇರೆಯಾದಾಗ ಅವನ ತಾಯಿಯ ಆರ್ಥಿಕ ಮುಗ್ಗಟ್ಟನ್ನು 
ಮನದಟ್ಟು ಮಾಡಿಕೊಂಡು ತಂದೆಯ ಜೊತೆಯಲ್ಲಿಯೇ ಇರಲು. 
ಒಪ್ಪಿದ್ದು ಮತ್ತು ತಂದೆಯು ನೀಡಿದ ತೊಂದರೆಗಳೆಲ್ಲವನ್ನು 
ಸಹಿಸಿಕೊಂಡು ಮುಂದೆ ಇಂತಹ ಸನ್ನಿವೇಶದಲ್ಲಿಯೇ ಅವನು 


ತನ್ನ ಪದವಿ ಪೂರ್ತಿ ಮಾಡಿ ಒಳ್ಳೆಯ ಕೆಲಸಕ್ಕೆ ಸೇರಿದ್ದು 


ನಿಜವಾಗಿಯೂ ಮೆಚ್ಚುವಂತಹ ಅವನ ತಾಳ್ಮೆ, ಸಹನೆ, 
ಜಾಣ್ಮೆಯಾಗಿದೆ. . : | | 
 ಫ್ಲೇವಿಯರವರು ಮುಂದೆ ಅಂದರೆ ಗಂಡನಿಂದ ದೂರವಾಗಿ 
ಸಮಾಜದಲ್ಲಿ ಏನೇ ತೊಂದರೆ ಕಷ್ಟ ಬಂದರು ಕಲ್ಲಿನ 
ಬಂಡೆಯಂತೆ ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಒಳ್ಳೆಯ 
ವಕೀಲರು ಮತ್ತು ರಾಷ್ಟ್ರಮಟ್ಟದಲ್ಲಿ ಉನ್ನತ ಹೆಸರು 
ಪಡೆಯುತ್ತಾರೆ. ಹಾಗೂ ತನ್ನ ಎರಡು ಹೆಣ್ಣು ಮಕ್ಕಳಿಗೆ ' 
ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರ ಭವಿಷ್ಯವು ಸುಖಿವಾಗಿರುವಂತೆ 
ಮಾಡುತ್ತಾರೆ ಮುಂದೆ ತನ್ನ ಮಗನನ್ನು ತನ್ನೊಂದಿಗೆ ಬಂದಿರಲು 

ತಿಳಿಸುತ್ತಾರೆ. 
ಹೀಗೆ ಅವರ ಸಾಹಸಮಯ ಹಾಗೂ ದುಃಖಪೂರ್ಣವಾದ 


'ಆತ್ಮಕಥೆಯು ಇತರ ದುಃಖಿತರಾಗಿರುವ ಇವರಂತೆ ಗಂಡಿನ. 


ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ ಒಳಗಾರಿರುವ ಹೆಣ್ಣುಗಳು ಮುಂದೆ 
ಬೆಳಕಿಗೆ ಬರಲು ಮಾರ್ಗದರ್ಶನವಾಗಿದೆ ಎನ್ನಬಹುದು. 


- ಲಕ್ಷ್ಮೇ ಎ. 


ಸ 


ತ 


ಒ೦ದು ಕಾಲಕ್ಕೆ ತಮ್ಮ ಆಹಾರದ ಅಗತ್ಯಗಳಿಗಾಗಿ ಹೂ 
ಕೂಡ ಗುಂಪುಗಳಾಗಿ ಅಲೆದಾಡುತಿ ದ್ದರಂತೆ. ಆಮೇಲೆ ಬೇಸಾಯದ 
ತಿಳಿವು ಬಂತು. ಇದರೊಂದಿಗೆ ಒಂದು ಕಡೆ ನೆಲೆ ನಿಲ್ಲುವ ಅಗತ್ಯ : 
ಕಂಡಿತು. ಬೇಸಾಯದಿಂದ ಆಹಾರದ ಉತ್ಪಾದನೆಗೆ ತೊಡಗಿದ 
ಮೇಲೂ` ಬೇಟೆಯಾಡಿ ಆಹಾರ ಸಂಗ್ರಹಿಸುವುದೂ ನಡೆದಿತ್ತು. 


ಘೇ 4 ಮನೆಯ ಆವರಣದಲ್ಲಿನ ಕೆಲಸಗಳು ಹಾಗೂ ಹೊರಗಿನ 


ತಗ 


ಲಸಗಳು ಎಂದು ಶ್ರಮ ವಿಭಜನೆಯ ಅಗತ್ಯವಾಯಿತು. ಹೆರಿಗೆ, 
ಕನ ಮಕ್ಕಳು ಮರಿಗಳ ಸಂಗೋಷನೆಗಳಂತಹ ನೈಸರ್ಗಿಕ 
ಕರ್ತವ್ಯಗಳದ್ದ ಹೆಂಗಸು ಸಹಜವಾಗಿ ಮನೆಯಲ್ಲಿ ನಿಂತರೆ, ಇಂಥಾ 
`` ಈತಿಬಾಧೆಗಳಿಲ್ಲ ದ. ಗಂಡಸು  ಅಲೆಮಾರಿತನವನ್ನು 'ಮುಂದು 
 ವರೆಸಿದ. ಆಹಾರ ಉತ್ಪಾದನೆಯೊಂದಿಗೆ ಶೇಖರಣೆ ಸಾಧ್ಯವಾದಾಗ 
ಅದರ ಮೇಲಿನ ಹಕ್ಕಿನ ಪ್ರಶ್ನೆ ಹುಟ್ಟಿದ್ದು, ಕ್ರಮೇಣವಾಗಿ 
'ಜಮೀನು, ಬೆಳೆ, ಮನೆ, ಹೆಚ್ಚುವರಿ ಆಹಾರ ಸಂಗ್ರ ಹಗಳ ಮೇಲೆ 
"ಮಾತ್ರ ವೇ ಅಲ್ಲದೆ. ಮನೆಯೊಳಗಿನ ಸದಸ್ಯರ ಮೇಲೂ ಹಕ್ಕು 
ಸ್ಥಾ ಪನೆಯನ್ನು ಸಾಧಿಸುವ ಪರಿಪಾಠ ಬೆಳೆಯಿತು. ಶ್ರಮ 
ವಿಭಜನೆಯನ್ನು ಸೇವೆಯ ಕೆಲಸಗಳು ಹೆಣ್ಣಿಗೆ, ಉತ್ಸಾದನೆಯ 
ಗಂಡಿಗೆ ಎಂದು ಸರಳವಾಗಿಯೇ 
ನಿರ್ಧಾರವಾದಂತಿದ್ದರೂ ಉತ್ಪಾದನಾ ವಿಭಾಗ ತರುವ 
` *ಗಳಿಕೆ'ಯಿಂದಾಗಿ ಬಲುಬೇಗನೆ "ಮನೆ'ಯ ಮೇಲಿನ ಸಂಪೂರ್ಣ 
ಹಕ್ಕು ಗಂಡಿನ ಹಿಡಿತಕ್ಕೆ ದಕ್ಕಿಹೋಯಿತು. ಈಗ "ಮನೆ' ಹಾಗೂ: 
ಅದರ: ಸದಸ್ಯರು ಗಂಡಿನ 'ಸಂಪತ್ತು' ಎನಿಸಿದವು. ಅದು ಅವನ 
"ಕುಟುಂಬ' ವೆನಿಸಿತು. ಅವನು ಯಜಮಾನನಾಗಿರುವ'ಕುಟುಂಬದ 
ಸದಸ್ಯರ ಸ್ಥಾನಮಾನಗಳನ್ನು ನಿರ್ಧರಿಸುವ: ನಿರ್ಣಾಯಕ 
-ಸಂಗತಿಗಳಾಗಿ ಅಲ್ಲಿನ ಸದಸ್ಕರ ಪರಸ್ಪರ ಸಂಬಂಧಗಳನ್ನು. ಕಲ್ಪಿಸಿ 
ಅವರವರ ಹಕ್ಕು ಬಾಧ್ಯತೆಗಳನ್ನು ಕಾಲಕಾಲಕ್ಕೆ ಸೂಚಿಸುತ್ತಾ ಆ 
: ಯಜಮಾನ ತನ್ನ ಕುಟುಂಬವನ್ನು ನಡೆಸುತ್ತಾ ಬಂದಿರುವುದೇ*, ಅ 
ಈಗಲೂ ಮುಂದುವರೆದಿರುವ ನಮ್ಮೆ ರ ಕತೆ. 


"ವಿವಾಹದಂತಹ ಸಂಸ್ಥೆಯನ್ನು ಸೃಷ್ಟಿ ಸಿಕೊಂಡು ಕುಟುಂಬಗಳು 


-ಪರಸ್ಪರ ಹಲವು ಕೊಳುಕೊಡೆಗಳಲ್ಲಿ ಸಮಾಜಗಳಾಗಿ ಬೆಳದು 


` ಬಹುರೂಪಗಳಲ್ಲಿ ವಿಸ್ತಾರಿಸಿದವು. ನಿರಂತರವಾಗಿ ನಡೆಯುತ್ತಲೇ 
ಹೋಗುವ ಈ "ಬೆಳವಣಿಗೆ ಹಲವು ರೂಪಗಳಲ್ಲಿ ಕುಟುಂಬಗಳ 


ಹಾಗೂ ಅಲ್ಲಿ ನ ಸದಸ್ಯರ ಸ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳನ್ನು 


ತರುತ್ತಲೇ ಇರುತ್ತದೆ. . ನಾಗರಿಕತೆಯ ಬೆಳವಣಿಗೆಯೊಂದಿಗೆ 


೦ ಎಸ್‌. ಎಸ್‌. ಫಿ 


``ನಡೆದಿರುವಾಗಿ ಅವು ವೃ ತೆ 
ಒತ್ತಾಸೆಯಾಗಿ ನಿಲ್ಲ ಸಲವೇ ಎಂಬ ಅನುಮಾನಗಳೂ ಬರುತ್ತಿವೆ. ಸ 


ಶ್ರೀಮತಿ | | 
ನಮ್ಮೆ ಲ್ಲರ ಜೀವನಗಳು ಹೆಣೆದುಕೊಂಡು ಸ ಬಟಾ ಸ 


"ಇಡೀ ಪ್ರಪಂಚದ ಆಗುಹೋಗುಗಳಾವುದನ್ನು ನಮಗೆ 


ಸಂಬಂಧವಿಲ್ಲ. ದ್ದು ಎಂದು ಪಕ್ಕಕ್ಕಿಡಲಾರದ ಸ್ಥಿತಿಯಲ್ಲಿ ನಾವೀಗ 
ಇದ್ದೇವೆ. ಪ್ರಪಂಚದ ಯಾವುದೋ ಒಂದು ಪ್ರಬಲ ರಾಷ್ಟ್ರದಲ್ಲಿ ಜಟ 


ಯಾರೋ ಕೆಲವರು ತೆಗೆದುಕೊಂಡ ನಿರ್ಧಾರಗಳು ನಮ್ಮ 


ಬದುಕನ್ನು  ಅಲ್ಲಾಡಿಸುವಂಥವಾಗಬಹುದು. ಮೊದಲಾದರೆ ನಮಗೆ 
ಅನಿಷ್ಟವಾಗಿ, ಅನಗತ್ಯವಾಗಿ ಕಂಡ ಯಾವುದೇ. ಸಂಗತಿಗಳಿಂದ | 


ನಾವುದೂರದಲ್ಲಿದ್ದು ಬಿಟ್ಟರೆ ಅದರ ಕೆಟ್ಟ ಪರಿಣಾಮಗಳಿಂದಲೂ . . 
ನಾವು ದೂರವಾಗಿದ್ದು ಬಿಡುವುದು ಸಾಧ್ಯವಾಗುತ್ತಿತ್ತು. ಈಗ. ... 
ಪ್ರಪಂಚ ತುಂಬಾ ಚಿಕ್ಕದಾಗುತ್ತಿದೆ. ಎಲ್ಲೋ ನಡೆದ ಯುದ್ಧ ನ 
ಯಾರೋ ಮಾಡಿದ ಅಪರಾಧ, ಇನ್ನೆಲ್ಲೋ ನಡೆದ ತಪ್ಪುಗಳ 
ಪಾಪಗಳ ಹೊರೆ ಮತ್ತು ಪರಿಣಾಮಗಳನ್ನು ಅವಾವುದಕ್ಕೂ : 


ಸಂಬಂಧಿಸಿಯೇ ಇರದಿದ್ದರೂ ನಾವೆಲ್ಲ ರೂ ಅನುಭವಿಸಬೇಕು. ಥ್‌ 
"ಕುಟುಂಬ'ದ ಹುಟ್ಟಿನ ಮೂಲದಲ್ಲೇ ಯಾಜಮಾನ್ಯದ ಕಲ್ಪನೆ, . 
ಉಳಿದವರನ್ನು: ಹಿಡಿತದಲ್ಲಿಟ್ಟುಕೊಳ್ಳುವ ಕ್ರೂರ ಭಾವನೆಗಳು 
ಇವೆಯಾದರೂ, ಶತಮಾನಗಳಿಂದ ರೂಢಿಗೆ ಬಿದ್ದಿರುವ ಫು 
ಕುಟುಂಬ ವ್ಯವಸ್ಥೆ ಹಲವು ವಿಧಗಳಲ್ಲಿ ವ್ಯಕ್ತಿಗಳ ಸೌಖ್ಯ, . .' 


ಸಂರಕ್ಷಣೆಗಳನ್ನೂ ವಹಿಸಿಕೊಂಡಿದೆ. ಜಾಗತೀಕರಣದ ಹೆ ಹಿ 
ಸಂಗತಿಗಳು ಒಡ್ಡುತ್ತಿರುವ ಸವಾಲುಗಳನ್ನು ಒಂಟೊಂಟಿಯಾಗಿ  - 


ಎದುರಿಸುವುದು ಅಸಾಧ್ಯವಾಗುತ್ತಿರುವ ಕಾಲಹಂತದಲ್ಲಿರುವ . . 


ನಾವುಗಳು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪರಸ್ಪರ ಅವಲಂಬಿತ ತೆ | 
ರಾಗಿದ್ದೆ "ವೆ. ಆದರೆ, ಅದೇ ಜಾಗತೀಕರಣದ ಕಾರಣವಾಗಿಯೇ ಕ 
' ಛಿದ್ರಗೊಳ್ಳುತ್ತಾ ಬು 


ಕುಟುಂಬಗಳು : ವೃತ್ಮಯಗೊಳ್ಳುತ್ತಾ ' 
ಕ್ರಿಗಳಿಗೆ ಈ ಮೊದಲಿನಷ್ಟಾದರೂ ಕೂಡ 


ಅದರಲ್ಲೂ ಯಜಮಾನನಾದ ಗಂಡಸಿನ ಅಧಿಕಾರದಿಂದಾಗಿ ಈ | ಸ 
ಮೊದಲು ಕೂಡ ಅತ್ಯಂತ ಹೀನಾಯ ಬದುಕಿಗೆ ಬಿದ್ದಿದ್ದ ಹೆಂಗಸರ . 


ಸ್ಥಿತಿಗತಿಗಳಂತೂ ಬದಲಾದ ಜಾಗತಿಕ ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ' 
: ಭಯಾನಕ ವಾಗುತ್ತಿ ರುವಂತಿದ್ದ ಕುಟುಂಬಗಳು ವಿಘಲನೆ 


ಗೊಳ್ಳುತ್ತಾ ಚಿಕ್ಕ" ಚಿಕ್ಕ ಘಟಕಗಳಾಗಿ ರೂಪುಗೊಳ್ಳುತ್ತಾ ಫೂ 
ಹೆಚ್ಚುಹೆಚ್ಚು' ಫೃ ಕ್ರಿ ಕೇಂದ್ರಿತವಾಗುತ್ತಿ ವೆ`ಎಂಬ ಸಂದರ್ಭ ತ 
ಮೇಲುನೋಟಕ್ಕೆ ಹೆಚ್ಚಿನ ಸುಖವನ್ನೇ ತಂದಂತೆ ತೋರುತ ಕದ 


ನಮ್ಮ ಜೀವನ ಮಟ್ಟಗಳು ಮೇಲೇರುತ್ತಿರುವಂತಿದೆ. ಈ ಹಿಂದೆ 


>. a Ea 


ಮ್‌ 


4 


ತ್‌ಾ ಚ ಹ್ಮ .ಛ್ಗ್‌ 


ಇರ್‌ 


_ 
ES ಜ್‌ 

ಡಸ ಗೆ ಓಘ 
ತೆ 


ಕನಸಿನಲ್ಲೂ ಕಲ್ಪಿಸಲು ಸಾಧ್ಯವಿಲ್ಲದಿದ್ದ ಐಹಿಕ ವೈಭೋಗಗಳು 
.... ಮೆಧ್ಯಮವರ್ಗದ ಕುಟುಂಬಗಳ ಕೈಗೆ ಎಟುಕುವಂತಾಗಿದೆ. ಶಿಕ್ಷಣ, : 
: ... ನೌಕರಿಗಳಂತಹ ಅವಕಾಶಗಳು ಮಹಿಳೆಯರಿಗೆ ದಕ್ಕುತ್ತಿದೆ 
 ಎಂಬುದರಿಂದಂತೂ ಮಧ್ಯಮ ಹಾಗೂ ಮೇಲು ವರ್ಗದ 
~ ಮಹಿಳೆಯರು ಪುರುಷರ ಸರಿಸಾಟಿಯಾಗಿ ನಿಂತುಬಿಟ್ಟಿದ್ದಾರೆಂಬ 

ಭ್ರಮೆಯೇ ಹರಡಿಬಿಟ್ಟಿದೆ. ಆದರೆ ಹೊಸ ಪರಿಸ್ಥಿತಿಯಲ್ಲಿ ಹೆಂಗಸರ 
..... ಬದುಕು ಇಷ್ಟೊಂದು ನಿರಾಳಪಾಗಿ ಬಿಟ್ಟಿದೆ ಎಂದು ಹೇಳುವುದು 

"ಕಷ್ಟವಾಗಿದೆ. ಎಲ್ಲೋ ಏನೋ ಒಂಟಿತನದ 5 ಭಯ ಆತಂಕಗಳು 
ಅವಳನ್ನು ಆವರಿಸುತ್ತಿವೆ. ಈ ಹಿನ್ನೆಲೆಯೆಲ್ಲಿ ಮಹಿಳೆಯರ 
..... ಬದುಕಿನ ಹಲವು ಸೂಕ್ಷ್ಮಗಳನ್ನು ಗ್ರಹಿಸಬೇಕಾಗಿದೆ. ಈ ಮೂಲಕ 
ವಾಸ್ತವದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದೆ ಎಂಬುದನ್ನೂ ಅರ್ಥ 
ನ ಮಾಡಿಕೊಂಡು ನಮ್ಮ ದಾರಿಯನ್ನು ನಾವೇ ಕಂಡುಕೊಳ್ಳ 


"ಕುಟುಂಬದ ಸದಸ್ಕರೆಲ್ಲರ ಪಾಲಿಗೆ ಶೇಷದ ಹಕ್ಕು 
ಬಾಧ್ಯತೆಗಳು ಅಲಿಖಿತವಾಗಿ ಬಂದಿರುತ್ತವೆ. ಪುರುಷ ಪ್ರಧಾನವಾದ 
ಈ ಸಮಾಜ ವ್ಯವಸ್ಥೆಯಲ್ಲಿ ಈ ಎಲ್ಲ ನಿಯಮಾವಳಿಗಳನ್ನೂ 


`` ರೂಪಿಸುವವನು ಪುರಷನೇ ಎಂದರೆ ಸಹಜವಾಗಿಯೇ ಎಲ್ಲವೂ 


ಅವನ ಮೂಗಿನ ನೇರಕ್ಕೆ, ಅವನ ಅನುಕೂಲಕ್ಕೆ ಸರಿಯಾಗಿಯೇ : 


ಇರುತ್ತದೆ. ಹಾಗಾಗಿ ಹಕ್ಕುಗಳೆಲ್ಲ ಪುರುಷನದು, ಬಾಧ್ಯತೆಗಳೆಲ್ಲವೂ 


ಹೆಂಗನಿಸಿನದು ಎಂದಾಗಿಬಿಟ್ಟಿದೆ. ಈ ಎಲ್ಲದರ ಮುಖ್ಯ 


 ಸೂತ್ರವಾಗಿ ವಿವಾಹ ಪದ್ಧತಿಯನ್ನು ರೂಪಿಸಲಾಗಿದೆ. ಹೆಂಗಸು 
ತೆ ಹುಟ್ಟಿದ ಮನೆಯಲ್ಲಿ ಮಗಳಾಗಿ, ಸೋದರಿಯಾಗಿ ಬಾಲ 


ಹರೆಯದ ದಿನಗಳನ್ನು ಕಳೆಯುತ್ತಿರುವಾಗಲೂ ಸೇರುವ 
ಮನೆಯಲ್ಲಿ ಹೇಗೆ ಬದುಕಬೇಕೆಂಬ: ತರಬೇತಿಯಲ್ಲೇ 


ಬೆಳೆಯುತ್ತಾಳೆ. ತಾಯಿ ಮನೆಯಲ್ಲೂ ಅತ್ತೆ ಮನೆಯಲ್ಲೂ ಅಲ್ಲಿನ 


ಪುರುಷ ಸದಸ್ಮರ ಜೊತೆಗಿನ ಸಂಬಂಧಗಳ ನೆರಳನ್ನು 
ಅವಲಂಬಿಸುವುದು ಅವಳ ಬದುಕಾಗುತ್ತದೆ. ತನ್ನ ಹಕ್ಕುಗಳ ಬಗ್ಗೆ 
“4 ಎಂದೂ ಕೂಡ ಆಲೋಚಿಸದೆ, ತಾನೂ ನಿರ್ವಹಿಸಬೇಕಾದ 


ಬಾಧ್ಯತೆಗಳನ್ನು ಕರ್ತವ್ಯಗಳನ್ನು ಕುರಿತು ಮಾತ್ರವೇ ಚಿಂತಿಸುವುದು 


ಅವೆಳಿಗೆ ಸೂಚಿತವಾಗಿರುವ ಹಾರಿ. ಸಮಾಜವೇ ಆಗಲಿ, 


ಕುಟುಂಬವೇ ಆಗಲಿ ಅವಳು ಈ ದಾರಿಯಲ್ಲಿ ನಡೆದರೆ ಮಾತ್ರ 
- ಅವಳನ್ನು- ಮನ್ನಿಸುತ್ತದೆ. ಗೌರವ ಆದರಗಳನ್ನು ತೋರುವ 
| ಸಾತ | 


ಆಧುನಿಕತೆಯ ಪ್ರವೇಶದೊಂದಿಗೆ ಹಳ್ಳಿಗಳೆಲ್ಲವೂ 


ನಗರಗಳತ್ತ ಧಾವಿಸಲಾರಂಭಿಸಿ ಬಿಟ್ಟಿವೆ. ಹಳ್ಳಿಯ ಈವರೆಗಿನ 


4 ಜೀವನದಲ್ಲಿ ಬೇಸಾಯ ಅಥವಾ ಕುಲಕಸುಬುಗಳನ್ನಾಧರಿಸಿದ 
ಆರ್ಥಿಕ ವ ೃವಸ್ಥೆಯುದ್ದದ್ದರಿಂದ ಒಟ್ಟು ಕುಟುಂಬಗಳು 


 ಅನಿವಾರ್ಯವಾಗಿದ್ದವು. 


'ಒಟ್ಟು "ಕುಟುಂಬಗಳಲ್ಲಿನ 
ಒಳಜಗಳಗಳು, ಅನಾಯ ಶೋಷಣೆಗಳು ಎಷ್ಟೇ ಇದ್ದರೂ " 
ಪರಸ್ಪರ ಅವಲಂಬಿತವಾದ ಆ ಜಗತ್ತಿನಲ್ಲಿ ಯಾರೊಬ್ಬರೂ ತೀರಾ 
ನಿರ್ಗತಿಕರಾಗಿ, ಅಸಹಾಯಕರಾಗಿ, ಅನಾಥರಾಗಿ ಉಳಿದು 


'ಹೋಗಿಬಿಡುವ ಸಾಧ್ಯತೆಯೇ ಇರಲಿಲ್ಲ. ಎಲ್ಲಕ್ಕಿಂತಲೂ 


ಮುಖ್ಯವಾಗಿ ಒಂಟಿತನದ ಆತಂಕಕ್ಕೆ ಇಲ್ಲಿ ಆಸ್ಪದವಾಗುತ್ತಿರಲಿಲ್ಲ. 

ಅನಾಥ ಮಕ್ಕಳೂ, ಬಾಲ ವಿಧವೆಯರೂ, ಅಂಗವಿಕಲರೂ ಕೂಡ 
ಬೀದಿಗೆ ಬೀಳದೆ ಬದುಕುವ ಒತಾ ಿಸೆಯನ್ನು ಒಟ್ಟು 
ಕುಟುಂಬಗಳು ಒದಗಿಸುತಿ ಿದ್ಧವು. ಅಂದರೆ ಜೀವನ ನಿರ್ವಹಣೆಯ 


ಕನಿಷ್ಠ ಅಗತ್ಯಗಳನ್ನಾದರೂ ಒಟ್ಟು ಕುಟುಂಬಗಳು ನೋಡಿ 


ಕೊಳ್ಳಲೇಬೇಕಿತ್ತು. ಈ ಕರ್ತವ್ಯವನ್ನು ಅವು ಕೇವಲ ದಯದಾಕ್ಸಿಣ್ಕ 
ಔದಾರ್ಯಗಳಿಂದ ನೆರವೇರಿಸುತ್ತಿ ಶ್ರಿದ್ದವೆಂದೇನಲ್ಲ. ಸದಸ್ಯರೆಲ್ಲರೂ 
೩ ಪರಸ್ಪರ ಅವಲಂಬನೆಯಿಲ್ಲದೆ ಬದುಕುವುದೇ ಅಸಾಧ್ಯವೆನಿಸುವ 


ಆರ್ಥಿಕ ವ್ಯವಸ್ಥೆ ಒಟ್ಟು ಕುಟುಂಬದ್ದು. ಹಾಗಾಗಿ ಯಾವ .: 


ಸದಸ್ಯರನ್ನು ನಿರ್ಲಕ್ಷಿಸಿ ಬಿಟ್ಟುಹಾಕುವುದು ಅದಕ್ಕೆ ಸಾಧ್ಯವಾಗದ 
' ಮಾತು. ಇನ್ನು ಉಳಿದಂತೆ ಪ್ರತಿ ಸದಸ್ಯರ ನಡುವೆ ನಿರ್ಮಿತವಾಗುವ 
ಸಂಬಂಧಗಳು, ಪರಸ್ಪರ ಬೆಳೆಯುವ ಭಾವಲೋಕಗಳು ಕೂಡ 
ವೈಕ್ತಿಗಳನ್ನು ಹಿಡಿದಿಡುವ ಧಾರಣಾಶಕ್ತಿಗಳಾಗಿ ಕೆಲಸ ಮಾಡುತ್ತವೆ. 


_ ಆಧುನಿಕತೆಯೊಂದಿಗೆ 'ಚೆಸೆದುಕೊಂಡೇ ಬಂದ 
ಕೈಗಾರಿಕೀಕರಣ, ಶಿಕ್ಷಣ ಉದ್ಯೋಗಗಳ ಹೊಸ ಅವಕಾಶಗಳು 
ಒಟ್ಟು ಕುಟುಂಬಗಳನ್ನು ಒಡೆಯುವ ಮುಖ್ಯ ಸಾಧನಗಳಾದವು. ' 
ಒಬ್ಬೊಬ್ಬರೇ ಹಳ್ಳಿ [ಗಳನ್ನು ಬಿಟ್ಟು ನಗರಗಳನ್ನು ಸೇರುತ್ತಾ 
ತಮ್ಮದೇ ಪ್ರತ್ಯೇಕ ಆರ್ಥಿಕ ಮೂಲಗಳನ್ನು ಕಂಡುಕೊಳ್ಳುತ್ತಾ 


ಹೋದಂತೆ, ಹೊಸ ಪರಿಸ್ಥಿತಿಗೆ ಅನುಗುಣವಾಗಿ ತಾನು, ತನ್ನ 


ಹೆಂಡತಿ, ತನ್ನ ಮಕ್ಕಳು ಮಾತ್ರೆವೇ ಇರುವ ಬಿಡಿ ಕುಟುಂಬವನ್ನು 
ಕಟ್ಟಿಕೊಳ್ಳುತ್ತಾ ಮೂಲದ ತನ್ನ ಕುಟುಂಬದೊಂದಿಗೆ ಸಂಪರ್ಕಗಳು 
ಕಡಿಯುತ್ತಾ ಬಂದವು. ಆಸ್ತಿವಂತ ಕುಟುಂಬಗಳನ್ನು ಬಿಟ್ಟರೆ 
ಉಳಿದ ಈ ಹೊಸ ಬಿಡಿ ಕುಟುಂಬಗಳು ಕೇವಲ ಭಾವನಾತ್ಮಕ ` 


'ನೆಲೆಯಲ್ಲಷ್ಟೇ. ಮೂಲ ಕುಟುಂಬದೊಂದಿಗೆ ಸಂಬಂಧಿತ 


` ವಾಗಿರುವುದು. ಆದರೆ ಭಾವನೆಗಳು ಕಾಲ ಕಳೆಯುತ್ತಾ ದಟ್ಟವಾಗಿ 
ಉಳಿಯಲಾರವು. ತೆಳುವಾಗಿ ಬಿಡುತ್ತವೆ. 


ಈ ಬಿಡಿ ಕುಟುಂಬಗಳಿಗೂ ಗಂಡಸೇ ಯಜಮಾನ 
ಎಂಬುದು ಗಮನಾರ್ಹ. ಯಥಾ ಪ್ರಕಾರ ಇಲ್ಲೂ ಕೂಡ ಹಕ್ಕುಗಳು 
ಅವನವು, ಬಾಧ್ಯತೆಗಳು ಅವಳವು. ಗಂಡನಿಗೆ ಅನುಕೂಲಕರವಾಗಿ 
ಕುಟುಂಬ ನಡೆಯುತ್ತಿದ್ದರೆ ಮಾತ್ರ ಈ ಬಿಡಿ ಕುಟುಂಬ ಸುಂದರ 
ಸುಖೀ ಸಂಸಾರದ ಬೀಡು. ಹೆಂಗಸಿನ ಕರ್ತವ್ಯ ನಿರ್ವಹಣೆಯಲ್ಲಿ 
ಆಗುವ ಸೂಕ್ಷ್ಮ ವ್ಯತ್ಕಾಸಗಳು ಕೂಡ ಈ ಬಿಡಿ ಕುಟುಂಬದ 


ಮಾನಸ /9 ಹಾ 


ಯಜಮಾನನಾದ ಗಂಡಸಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಒಟ್ಟು 
ಜರ ಹೆಣ್ಣು ಕುಟುಂಬದ ಒಟ್ಟು ನಿಯಮಗಳನ್ನು 

ಲಿಸಬೇಕಷ್ಟೇ. 
ಭೂ ಪ್ರತ್ಯೇಕವಾಗಿ ಪರಿಗಣಿಸಿ ಪಾಲಿಸಬೇಕು. 
ಮಹಿಳೆಯರಿಗೆ ದಾಗಿ ತೆರೆದುಕೊಳ್ಳುತ್ತಿರುವ ಶಿಕ್ಷಣ, 
ಉದ್ಯೋಗಗಳ ಅವಕಾಶಗಳಿಗೆ ಬಿಡಿ ಕುಟುಂಬಗಳು ಪ್ರೋತ್ಸಾಹ 
 ದಾಯಕವಾಗಿರುವ ಸಾಧ್ಯತೆ ಹೆಚ್ಚಾಗಿರಬೇಕು. ತನ್ನ ಸಾಧನೆಗಳನ್ನು 
೫ ನಿರೂಪಿಸಲು, ತನ್ನ ಸಾಮರ್ಥ್ಯಗಳನ್ನು ಕಂಡುಕೊಳ್ಳಲು ಹೆಣ್ಣಿ ಗೆ 


"ಸಿಗುವ ಅಪರೂಪದ ;ಸಂದರ್ಭವೆನಿಸಬೇಕು. ಆದರೆ ಈ 


ಸಂದರ್ಭವನ್ನು ಹೀಗೆ ತುಂಬಾ ಸುಲಭವಾಗಿ ಬಳಸಿಕೊಳ್ಳುವುದು 
ಹೆಣ್ಣಿಗೆ ಸಾಧ, ವಾಗುವುದಿಲ್ಲ. ಅವಳ ಸಾಧನೆಗಳು ಬಹುಮಟ್ಟಿಗೆ 
ನಿಂಡಿನ ಅಹಂಗೆ ತಗಲುವ ಪೆಟ್ಟಾಗಿ ಕಂಡುಬಿಡುತ್ತದೆ. ಶಿಕ್ಷಣ, 
ಉದ್ಯೋಗ, ಗಳಿಕೆ, ಸಮಾಜಿಕ ಸ್ಥಾನಮಾನ, ಕೀರ್ತಿ-ಯಾವು 
. ದೊಂದರಲ್ಲೂ ತನ್ನ ಸಾಧನೆ ಸಾಮಥ್ಯ ೯ಗಳನ್ನು ಮೀರಿಸದಂತೆ 
ಇದ್ದಾ ಗೆ ಮಾತ್ರ ಗಂಡನು ಹೆಂಡತಿಗೆ ಪ್ರೋತ್ಸಾಹ ಬೆಂಬಲಗಳನ್ನು 


ನೀಡಿ ದೊಡ್ಡಸ್ತಿಕೆಯನ್ನು ಮೆರೆಯುತ್ತಾನೆ. ಈ ಔದಾರ್ಯದ 
(... ಉರುಳಿನಲ್ಲಿ ಸಿಲುಕಿದ ಹೆಣ್ಣು ಈವರೆಗೆ ನಡೆಸುತ್ತಿದ್ದ ಮನೆಯ 


ಕೆಲಸ ಬೊಗಸೆ, ಮಕ್ಕಳ ಲಾಲನೆ ಪಾಲನೆ, ಗಂಡನ ಸೇವೆ ಸೌಖ್ಯ- 


7. ನಡೆದುಕೊಳ್ಳಬೇಕಾದ್ದು ಅವಳ ಕರ್ತವ್ಯವೇ ಆಗುತ್ತದೆ. ಗಂಡನ 
' ಮೆಚ್ಚುಗೆ ಸಿಗಲೂಬಹುದು. ಟು 


ಅರ್ಥಿಕ ಸೌಲಭ್ಯವಿರುವ ಕುಟುಂಬಗಳು 
ಆಳುಗಳನ್ನು ನೇಮಿಸಿಕೊಳ್ಳ ಬಹುದು, ' ವಾಷಿಂಗ್‌ ಮೆಹೀನ್‌, 
ಕುಕ್ಕರ್‌ ಮಿಕ್ಸಿ, ಫ್ರಿಡ್ಜ್‌ ಎಂದು ಹಲವು ಗೃಹೋಪಕರಣಗಳನ್ನು 


ಬಳಸುತ್ತಾರೆ ಎಂಬಂತಹ ವಿವರಣೆಗಳನ್ನು ಕೊಟ್ಟರೂ, ಆ ಎಲ್ಲ ' 


ಕೆಲಸಗಳ ನಿರ್ವಹಣೆಯ ಜವಾಬ್ದಾರಿ ಮಾತ್ರ ಮನೆಯ 
-  ಹೆಂಗಸಿನದೇ ಆಗಿರುತ್ತದೆ ಎಂಬುದು ಗಮನಾರ್ಹ. ಯಾವುದೇ 
``. ಗೌರವಾನ್ವಿತ ಹೆಣ್ಣು ಕೂಡ ಎಂಥಾ ಶ್ರೀಮಂತಳೇ ಆಗಿದ್ದರೂ, 


. ಬೆಳಿಗ್ಗೆ ಎದ್ದದ್ದೇ ಗಂಡಿನಂತೆ ಕಾಲ ಮೇಲೆ ಕಾಲು ಹಾಕಿಕೊಂಡು : 
. ಪೇಪರ್‌ ಓದುತ್ತಾ, ಕಾಫಿ ಕುಡಿಯುತ್ತಾ ಆರಾಮವಾಗಿ ಕುಳಿತಿರುವ ' 
ಚಿತ್ರವನ್ನು ನಮ್ಮ ಸಮಾಜದಲ್ಲಿ ಕಲ್ಪಿಸ ಲಾಗುವುದಿಲ್ಲ. `ಕೆಟ್ಟ. 


ಹೆಂಗಸರು ಮಾತ್ರವೇ ಹೀಗೆಲ್ಲಾ ಮಾಡುತ್ತಾರೆ. ಸಾಧ್ವಿಯಾದ 


..' ಹೆಂಗಸಾದರೋ, ಪತಿದೇವನು ಹಾಸಿಗೆಯಲ್ಲಿ ತಂಗಳು ನಿದ್ದೆಯ ' 


ಸುಖದಲ್ಲಿ ಹೊದ್ದು ಮಲಗಿದ್ದರೆ, ಸ್ನಾನ, ಪೂಜೆ ಬೆಳಗಿನ ಕಾಫಿ 
ತಿಂಡಿಗಳ ಸಿದ್ಧತೆಗಳನ್ನು ಪೂರೈಸಿ, ಬಿಸಿಕಾಫಿ, ದಿನಪತ್ರಿಕೆಗಳಿರುವ 
ಟ್ರೇಯನ್ನು ಹಿಡಿದು ಗಂಡನನ್ನು ಆಫೀಸಿಗೆ ಹೊರಡಲು 
ಹೊತ್ತಾಯಿತೆಂದು ಎಚ್ಚರಗೊಳಿಸಲು ಬರುತ್ತಾಳೆ. ಈ ಸೇವೆಯಲ್ಲಿ 


ಅವೆಳು ತುಂಬಾ ಸಂತೋಷದಿಂದ, ಪ್ರೀತಿಯಿಂದ ನಿರತಳಾಗಿರುವು' ' 


ಇಲ್ಲಿಯಾದರೋ ತನ್ನ ಗಂಡನ ವಿಶಿಷ್ಟ. 


ಕೆಲಸಕ್ಕೆ 


ಇ 


ದರಿಂದ ನಗು. ನಗುತ್ತಾ ' ನವಚೈತನ್ನ ತುಂಬಿದ ನಡವಳಿಕೆ ರ 
: ತೋರುತ್ತಾಳೆ. ಅವನು ನಿಧಾನವಾಗಿ ಮೈಮುರಿಯುತ್ತಾ ವ 
ಎದ್ದುಕೂತು ಕಾಫಿ ಕಪ್‌ ತೆಗೆದುಕೊಂಡು. ಮುಗುಳುನೆಗೆಯ ತ 


“ಶಹಬಾಸ್‌ಗಿರಿ: 'ಕೊಟ್ಟ ಮೇಲೆ, ತಾನೂ ಆಫೀಸಿಗೆ ಹೊರಡ ಗ 


ಬೇಕಾಗಿರುವುದನ್ನು, ಮುಗಿಯದ ಮನೆಗೆಲಸವನ್ನು ನೆನೆದುಬಳಗೆ 
ಧಾವಿಸುತ್ತಾಳೆ. ಆಳುಕಾಳುಗಳುಗಳಿದ್ದರೂ ಅಡಿಗೆ ಕೆಲಸ, ಗಂಡ ಸ 
ಮಕ್ಕಳ ವೈಯಕ್ತಿಕ ಕೆಲಸಗಳನ್ನು ಸ್ಪತಃ ತಾನೇ ಮಾಡಿದರೇನೇ 
ತೃಪ್ತಿಯಾಗುವುದು ಎಂಬಂತಹ ಭ್ರ ಮೆಯ ಮಾತುಗಳನ್ನಾಡುವ ನ 
ಮಹಿಳೆಯರ ಒತ್ತಡೆಗಳನ್ನು ಸುಲಭವಾಗಿ ವಿವರಿಸಲಾಗುವುದಿಲ್ಲ. ಲ 


`` ಆಳುಕಾಳುಗಳು, ಗೃಹೋಪಕರಣಗಳು ಮನೆಗೆ ಬಂದನೆಂದ 


ಮೇಲೆ ಈ ಗೃಹಿಣಿಯ ಸಮಯದ ಉಳಿತಾಯವಾಗಿ ಬಿಟ್ಟಿ ತು ಸ 


ಎಂದು ಹೇಳಲಾಗುತ್ತದೆ. ಈಗಿನ ಹೆಂಗಸರಿಗೆ ಮನೆಗೆಲಸ , 
ಅನ್ನೋದೇನಿದೆ, ಕುಟ್ಟಬೇಕಾ, ರುಬ್ಬಬೇಕಾ, ಕೆರೆಗೆ ಬಟ್ಟೆ, ಪಾತ್ರೆ 
ಹೊತ್ತುಕೊಂಡು ಹೋಗಬೇಕು, ಕಣ್ಣು ಮಿಟುಕಿಸೋದರಲ್ಲಿ ಚಕ್‌ 
ಚಕ್‌ ಅಂತ ಕೆಲಸ ಆಗಿಬಿಡತ್ತೆ ಏನೂ ್ನೀದು ಜನ ಜನಿತವಾದ ಖೆ : 
ಅಭಿಪ್ರಾಯ. ಆದರೆ ವಾಸ್ತವದಲ್ಲಿ ಉಳಿತಾಯವಾದ ಅವಳೆ - 
ಸಮಯ ಅವಳಿಗೆ ದಕ್ಕುತ್ತಿದೆಯೇ ಎಂಬುದು ಅನುಮಾನ. ಅವಳ 
' ಧಾವಂತವಂತೂ ಅವಳ ಅಮ್ಮ ಅಜ್ಜಿಯರು ಪಡುತ್ತಿದ್ದ ' 
ರೀತಿಯಲ್ಲೇ ಉಳಿದಿದೆ. ಹಾಗಾದರೆ ಹೊಸ ಸವಲತ್ತುಗಳು ಅವಳ ಸ್‌ 
ಕೆಲಸಗಳನ್ನು ಹಗುರ ಮಾಡಿದ್ದ ರಿಂದ ಉಳಿದ ಅವಳ ಸಮಯ ಗ 
ಎಲ್ಲಿ ಹೋಯಿತು? ಈಗ ಕೆಲವು 'ದಶಕೆಗಳ ಹಿಂದೆ- ಅದು ಒಟ್ಟು 
ಕುಟುಂಬವಾಗಿರಲಿ ಅಥವಾ ಬಿಡಿ ಕುಟುಂಬವಾಗಿರಲಿ ಮಹಿಳೆ 
ಯರು ಮನೆಕೆಲಸ ಬಿಟ್ಟು ಉಳಿದ ಹೊರಗಿನ ಯಾವ 
ಪುಡಿಕೆಲಸೆಗಳಿಗೂ ಹೋಗುತ್ತಿರಲಿಲ್ಲ. ಕೆರೆ ಬಾವಿಗಳಿಗೆ ಬಿಟ್ಟರೆ 
ಹೊರಗಿನ ಓಡಾಟದ ಸ್ವಾತಂತ್ರ್ಯ ಅವಳಿಗಿರಲೂ ಇಲ್ಲ. ಒಂದು : : 


ತರಕಾರಿ ಜೇಕಿರಲಿ, ಲೈಟ್‌ಬಿಲ್‌ ಕಟ್ಟುವುದಿರಲಿ, ಮಕ್ಕಳನ್ನು ಶಾಲೆಗೆ. 
ಕಳಿಸಿ ಕರೆತರುವುದಿರಲಿ, - ಎಲ್ಲದಕ್ಕೂ ಅವಳು ಗಂಡನನ್ನೇ 


ಕೇಳುತ್ತಿದ್ದಳು. ಅವನು ತಂದು ಹಾಕಿದ್ದನ್ನು ಬೇಯಿಸುವುದು ಅವಳ: ನ 
ಕೆಲಸ. ನ RS ಕ ಭಿ 


ಅವಳಿಗೆ ಶಿಕ್ಷಣವಿಲ್ಲದಿದ್ದರಂತೂ ಮನೆಯಲ್ಲಿ ಮಕ್ಕಳಿಗೆ 


ಹ ; 


ಪಾಠ ಹೇಳುವ ಕೆಲಸವೂ ಗಂಡನದೇ ಈಗಿನ ಮಹಿಳೆಗೆ 


ಶಿಕ್ಷಣವಿದೆ, ಉದ್ಕೋಗವಿದೆ, ಹೊರಗಿನ ವ್ಯವಹಾರಗಳ 
ಜ್ಞಾನವಿದೆ, ಓಡಾಟದ ಸ್ವಾತಂತ್ರ್ಯವಿದೆ. ಆಳುಗಳಿದ್ದಾರೆ, " 
ಗೃಹೋಪಕರಣಗಳಿವೆಯಾಗಿ ಮನೆಗೆಲಸವೂ ಹಗುರವೇ ಆಗಿದೆ 
ನೌಕರಿ ಮಾಡಿ ಗಳಿಸಿದ್ದರಿಂದಾಗಿ ಗಂಡನ ಅಪ್ಪಣೆ ಪಡೆದು ' 
ಅವಳೀಗ ಬಂದು ಲೂನಾ ಕೂಡ ಕೊಂಡುಕೊಂಡಿದ್ದಾಳೆ. 
ಸಹಜವಾಗಿ ಅವಳ ಎಷ್ಟೊಂದು ಸಮಯ ಉಳಿತಾಯ 


ಚ್‌ ಸ್ಮ 


ಹ ಟಟ ಶ್‌ ೪4 ೪ ೪ ಯ ೯೪ 6 KN ಸ್ಸ ಸ ಕ್ಮ ಜ್‌ ಶ್ರ ಆ Se 


ಇಗಲೇಬೇ ಈ ಆದರೆ ರೆ ಗೃಹೋಪಕರಣಗಳು, ಸಹ ವಾಹನ, . 


ವ್ಯವಹಾರ ಚಾಕಚಕ್ಕತೆಗಳೆಲ್ಲವೂ ಇದ್ದರೂ ಅವಳಿಗೆ ಬಿಡುವಿನ 
ಗ ಸಮಯವೇ. ಸಿಗುತ್ತಿಲ್ಲ'ವೇಕೆ?' ಅವಳ ಸಮಯ ಉಳಿತಾಯ 
ಲ ವಾದದ್ದೇನೋ ನಿಜವೇ. ಆದರೆ ಅದು ಅವಳಿಗೆ ದಕ್ಕಲಿಲ್ಲ. ಅವಳ 
"ಉಳಿತಾಯದ ಸಮಯವೆಲ್ಲವನ್ನೂ ಪರೋಕ್ಷವಾಗಿ ಅವಳ 


ಗಂಡನೇ ಬಳಸತೊಡಗಿ ಬಿಟ್ಟಿದ್ದಾನೆ. ಅವನೀಗ ಉಪಾಯವಾಗಿ: 


ನ ತನ್ನಪಾಲಿನ ಕೆಲಸಗಳೆಲ್ಲವನ್ನೂ ಅವಳಿಗೆ ರವಾನಿಸಿ ಬಿಡುತ್ತಾನೆ. 
ಓಡಾಟದ ಹೊಸ ಸ್ವಾತಂತ್ರ್ಯ ಗಳಿಸಿದ ಮಹಿಳೆ ಹುಮ್ಮಸ್ಸಿನಿಂದ . 
`` ಶಾಲೆಯಿಂದ ಮಕ್ಕಳನ್ನು: ಕರೆತರುತ್ತಾಳೆ. ಎಳೆ ಮಗುವಾದರೆ 
. ಕ್ರಷ್‌ನಲ್ಲಿ ಬಿಡುತ್ತಾಳೆ, ನೌಕರಿಯಿಂದ ಹಿಂತಿರುಗುವಾಗ ಹಾಗೇ 
: ತರಕಾರಿ ತರುತ್ತಾಳೆ, ಹೋಗುವಾಗ ಲೈಟ್‌ಬಿಲ್‌ ಫೋನ್‌ ಬಿಲ್‌ 
ಮಗನ ಫೀಸ್‌ ಏನಿದ್ದರೂ ಕಟ್ಟುತ್ತಾಳೆ. ಗೃಹೋಪಕರಣಗಳು 
ಕೆಟ್ಟು ಕೈಕೊಟ್ಟರೆ ಮೆಕಾನಿಕ್ಕನ್ನೂ ಕರೆತರುತ್ತಾಳೆ.....ಇನ್ನೂ. 
: ಎಷ್ಟೆಷ್ಟೋ. ಗಂಡಸಿನ ಛಾತಿಯಿಂದ ಎಲ್ಲವನ್ನೂ ನಿಭಾಯಿ 


ಸುತ್ತಾಳೆಂಬ್ರ ಹೊಗಳಿಕೆ ಸಿಕ್ಕು ಇದು ತನ್ನ ಸಾಧನೆ, ಸಂತೋಷ 


.. ಎಂದು ಬೀಗುತ್ತಾಳೆ. ಕೊನೆಗೂ ಮೊದಲಿನ ಹಾಗೇ ಅವಳದು 
: ಎಂಬ ಸಮಯ ಉಳಿಯುವುದೇ ಇಲ್ಲ. ಅಥವಾ ಇನ್ನಷ್ಟು 


ಬಾಡಿ” ಬಸವಳಿಯುವ 'ಸಂದರ್ಭ ಎಂದರೂ ನಡೆಯುತ್ತದೆ. 
ಹೆಂಗಸರದೆನಿಸಿದ ಕೆಲಸಗಳನ್ನು ಗಂಡಸು ಮಾಡಿದರೆ ಅವನು 
ಹೆಣ್ಣಂಗಿ ಎನಿಸಿ ಅಪಮಾನಕ್ಕೆ ಈಡಾದರೆ, ಗಂಡಸಿನದೆನಿಸಿದ 
ಕೆಲಸಗಳನ್ನು ಹೆಂಗಸು ಮಾಡಿದರೆ ಅವಳು "ಎಂಥಾ ಛಾತಿವಂತೆ' 


' ಎಂದು ಹೊಗಳಿಸಿ ಕೊಳ್ಳುತ್ತಾಳೆ. ನಮ್ಮ ಹೆಣ್ಣು ಮಕ್ಕಳು ಈ 
'ಭ್ರಮೆಗಳಲ್ಲಿ ಮತ್ತೆ ಮತ್ತೆ 


ಸಿಲುಕಿಕೊಳ್ಳುತ್ತಾ ಮೋಸ 
ಹೋಗುತ್ತಿದ್ದಾರೆ. ಸತಿಪತಿಗಳ ನಡುವೆ ಪರಸ್ಪರ ಕೊಡುಕೊಳೆ 
ಎಂದಾದರೆ ಯಾರು ಯಾವ ಕೆಲಸ ಮಾಡಿದರೂ ತಪ್ಪೇನಿಲ್ಲ. 
ಉದಾಹರಣೆಗೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳಿಂದಾಗಿ ಪುರುಷನ 
ಕೆಲಸಗಳೂ ಹಗುರವೆನಿಸಿ ಶ್ರಮ, ಸಮಯಗಳು ಉಳಿಯು 


' ತ್ತಿವೆಯಲ್ಲವೇ? ಅವನು ಮಾತ್ರ ತನಗೆ ದೊರೆತ ಸೌಲಭ್ಯ 


....' ಬಿಡುವುಗಳನ್ನು ತನಗಾಗಿ ಬಳಸಿಕೊಳ್ಳುತ್ತಾನೆ. ಹೊಲ ಗದ್ದೆಗಳ 


“ಕೆಲಸಗಳಲ್ಲಿ ಬಳಕೆಗೆ ಬಂದಿರುವ ಹೊಸ ಯಂತ್ರೋಪಕರಣ 


ಗಳೆಲ್ಲವೂ: ಗಂಡಸಿಗೆ ನೆರವಾಗುವಂಥವೇ. ಇತರ ಎಷ್ಟೋ 


ಜ್ಯ ಕ್ಷೇತ್ರಗಳಲ್ಲೂ ಇಂಥಾ ನೆರವು ದೊರೆಯುತ್ತಾ ಅವನಿಗೆ ಹೆಚ್ಚಿನ 

ಬಿಡುವು ಸಿಗುತ್ತದೆ. ಈ ಬಿಡುವನ್ನು ಅವನು ತನ್ನ 
 ಐಷಾರಾಮಕ್ಕೋ, ಹೆಚ್ಚಿನ ಗಳಿಕೆಗೋ ಬಳಸುತ್ತಾನೆಯೇ 
| ಹೊರತು, ಹೆಂಡತಿಯ ಪಾಲಿನ Cle ಮಾಡಿ ಕಳೆದು 


ದುಡಿಮೆ ಬಿಡುವುಗಳ ವಿಚಾರ ಹೀಗಾದರೆ ಇನ್ನು ಹೆಂಗಸು 


ಈ ಬಿಡಿ ಗಳಲ್ಲಿ ಅನುಭವಿಸಬೇಕಾಗಿ ಬರುವ 


`` ಒಂಟಿತನ, ಅನಾಥತೆ, ಅರಕ್ಷಿತ ಭಾವಗಳಿಂದಾಗಿ ಕಟ್ಟಿಕೊಳ್ಳುವ 
"ಆತಂಕದ ಮನಸ್ಥಿತಿ ಇನ್ನಷ್ಟು ಸೂಕ್ಷ್ಮತರದ ಸಮಸ್ಯೆ. 


ಉದಾಹರಣೆಗೆ ಕಟ್ಟಿಕೊಂಡ ಗಂಡ ಸರಿಯಾಗಿ ಬಾಳಿಸುವ 
ವನಲ್ಲವಾದರೆ ಅವಳು ಯಾರಲ್ಲಿ ನೆರವು ಕೇಳಬೇಕು? ಒಟ್ಟು 
ಕುಟುಂಬದಲ್ಲಾದರೆ ಆ ಗಂಡನಿಗೆ ಬುದ್ಧಿ ಹೇಳಬಲ್ಲವರು 
ಇರಬಹುದು. ಅಷ್ಟಕ್ಕೂ ಮೀರಿದರೆ ಸಾಮಾಜಿಕ ಭಯಕ್ಕಾದರೂ 
ಆ ಕುಟುಂಬ ಅವಳಿಗೆ ಕನಿಷ್ಠಸೌಲಭ್ಯ ಗಳನ್ನುನೀಡಿಯಾದರೂ ' 
ಬಾಳಿಸಲೇಬೇಕಾಗುತ್ತದೆ. ಬೀದಿಗೆ ಬೀಳುವ ಪ್ರಸಂಗಕ್ಕಂತೂ 
ಅವಕಾಶವಿಲ್ಲ. ಇನ್ನು ಅಕಸ್ಮಾತ್‌ ವಿಧವೆಯಾದರೆ, ಇನ್ನಾವು 
ದಾದರೂ ಅನುವು ಆಪತ್ತುಗಳು ಬಂದರೆ ಬಿಡಿ ಕುಟುಂಬಗಳಲ್ಲಿ 


' ಬಹುತೇಕ ಅದರ ಭಾರವೆಲ್ಲವೂ ಹೆಂಗಸಿನ ಮೇಲೇ ಬೀಳುತ್ತದೆ. 
ಶಿಕ್ಷಣ, ನೌಕರಿಗಳ ಬಲವಿದ್ವಾಗ ಆಕೆ ಸ್ವಲ್ಪ ಧೈರ್ಯ 


ವಹಿಸಬಹುದಾದರೂ ಗುರುತರವಾದ ಸಾಮಾಜಿಕ ಜವಾಬ್ದಾರಿ 
ಗಳನ್ನು ಒಂಟಿಯಾಗಿ ನಿಭಾಯಿಸುವಾಗ ಕಂಗೆಡುವ ಸ್ಥಿತಿಗೆ 
ಸಿಲುಕುತ್ತಾಳೆ. ಇನ್ನು ಶಿಕ್ಷಣ ಉದ್ಯೋಗಗಳೂ ಇಲ್ಲದೆ 
ಆರ್ಥಿಕವಾಗಿ ದುರ್ಬಲಳಾಗಿದ್ದರಂತೂ ಈ ಸಮಸ್ಯೆ ಇನ್ನಷ್ಟು 
ಬೃಹದಾಕಾರದ್ದಾಗುತ್ತದೆ. ಇವೇ ಸಂದರ್ಭಗಳು ಆ ಬಿಡಿ 
ಕುಟುಂಬಗಳ ಪುರುಷನಿಗೂ ಬರಲಾರದೇ ಎಂಬ ಪ್ರಶ್ನೆ ಇದೆ. 
ಆದರೆ ಆ ಸಂದರ್ಭಗಳಲ್ಲಿ ಪುರುಷನು ಸುಲಭವಾಗಿ 
ಪಾರಾಗಬಹುದಾದ ಹಲವು ಮಾರ್ಗಗಳನ್ನು ಕಾಣಲು ಸಮಾಜ 
ಅವಕಾಶಗಳನ್ನು ಕಲ್ಪಿಸಿದೆ. ಉದಾಹರಣೆಗೆ ಹೆಂಡತಿ 
ಅನುಕೂಲಕರಳಾಗಿಲ್ಲ ಎನಿಸಿದರೆ ಅವನು ಅವಳಿಂದಷ್ಟೇ ಏಕೆ, 
ಮನೆಯಿಂದಲೇ ವಿಮುಖನಾಗಿ ಹೊರಗಿನ ಸಂಬಂಧಗಳಲ್ಲಿ, 
ವ್ಯವಹಾರಗಳಲ್ಲಿ, ತನ್ನದೇ ಆದ ಸಾಧನೆಗಳಲ್ಲಿ ಮುಳುಗಿ 
ಸಮಸ್ಕೆಯಿಂದ-ಪಲಾಯನ ಮಾಡಿಬಿಡಬಹುದು. ಅಥವಾ 
ಅವಳನ್ನೇ ಹೊರಗೆ ಹಾಕಿದರೂ,ಆಯಿತು. ಅವನಿಗೆ ಒದಗುವ 
ಒಂಟಿತನ ಅಥವಾ ಇನ್ನಾವುದೇ ಕಷ್ಟಕಾರ್ಪಣ್ಯಗಳನ್ನು ನಿವಾರಿಸುವ 
ಹಲವು' ಉಪಾಯಗಳು ಮುಕ್ತವಾಗಿ ಅವನಿಗೆ ದಕ್ಕಬಲ್ಲವು 


"ಎಂಬುದು ಗಮನಾರ್ಹ. 


ಬಿಡಿ ಕುಟುಂಬಗಳಲ್ಲಿ ಹೆಣ್ಣಿಗೆ' ಸೂಕ್ತ ರಕ್ಷಣೆ ಇಲ್ಲ 
ಎಂಬುದಕ್ಕೆ ವಿವಾಹ ಸಂಬಂಧದಲ್ಲಿ ಹೊಸದಾಗಿ ಕಾಣಿಸಿ 
ಕೊಳ್ಳುತ್ತಿರುವ ಎರಡು ಸಂದರ್ಭಗಳನ್ನು ಗಮನಿಸಬಹುದು. ನಮ್ಮ . 
ಅನೆ:ಕ ಗಂಡಸರು ಹಣ ಮಾಡಲು ಕೊಲ್ಲಿ ರಾಷ್ಟ್ರಗಳಿಗೆ 
ಹೋಗುತ್ತಿದ್ದಾರೆ. ವರ್ಷಾನುಗಟ್ಟಲೆ ಅವರು ಹೀಗೆ ಮನೆ ಮಠ 
ಬಿಟ್ಟು ಹೊರಟು ಹೋದಾಗ ಇಲ್ಲಿನ ಕುಟುಂಬದ ಜವಾಬ್ದಾರಿ 
ಪೂರ್ಣವಾಗಿ ಹೆಣ್ಣಿನದಾಗುತ್ತದೆ. ವಿವಾಹವಾಗಿಯೂ 


'ಒಂಟಿಯಾಗಿರುತ್ತಾ, ಮನೆಯನ್ನು ಮಕ್ಕಳನ್ನೂ ಸಂಭಾಳಿಸುವ 


ಕಷ್ಟಕರವಾದ ಹೊಣೆಯಿಂದಾಗಿ ತತ್ತರಿಸುತ್ತಾ ಅವಳು ದಿನಗಳನ್ನು 


ಮಾನಸ 11 1 ——ಾಾಾಾಾಾ ಮಾ ಮಾ 


ವ ಸ ಸ 


' ಎಣಿಸುತ್ತಾಳೆ. ಎರಡು ವರ್ಷಕ್ಕೋ ನಾಲ್ಕು ವರ್ಷಕ್ಕೊ ೀ ಒಮ್ಮೆ 


3; 


' ಅವಳದು? ಹೊರಗೆ ಹೋದ ಗಂಡಸು ಇಲ್ಲಿನ ಮನೆ, ಮಠ, ' 


ಬಂದು ಮುಖ ತೋರಿಸುವ ಗಂಡ" ತಂದ ಹಣವನ್ನು ಸುಳ್ಳು 
"ಪ್ರತಿಷ್ಠೆಯ ಗುರುತಾಗಿ ಬಳಸಿ ಮುಖದಲ್ಲಿ ನಗೆಯನ್ನು 


ಚೆಲ್ಲಬಹುದಾದರೂ ನಿಜವಾಗಿ ಅವಳ ಬದುಕಿಗೆ ಸ್‌: 
ಅರ್ಥವಾದರೂ ಎಷ್ಟು? ಈ ಪ್ರತಿಷ್ಠೆ ತಾನೇ ಎಷ್ಟು ಮಟ್ಟಿಗೆ 


: ಆಸ್ತಿ ಪಾಸ್ತಿ, ಮಕ್ಕ ಛ ಜೊತೆಗೆ ಹೆಂಡತಿಯನ್ನು ಸೇರಿಸಿಯೇ ತನ್ನ 


ಹಕ್ಕಿನ ಆಸ್ತಿಯನ್ನಾಗಿ ಪರಿಗಣಿಸಿ ' ಬೆಳೆಸುತ್ತಾನೆ. ತನ್ನ 
ಗೈರುಹಾಜರಿಯ ವರ್ಷಗಳುದ್ದಕ್ಕೂ ತನ್ನ ಹೆಂಡತಿ ನಿಷ್ಠೆಯಿಂದ 
:. ಪಾತಿವ್ರ ತೃವನ್ನು ಕಾಪಾಡಿಕೊಂಡಿದ್ದಾ ಳೆಯೇ ಎಂಬ ಬಗ್ಗೆ ತ್ರೆ 
. ಪ್ರಮಾಣವನ್ನು ಕೇಳುತ್ತಾನೆ. ಹೆಂಡತಿ ಅವನು ಗಳಿಸಿ ತಂದದ್ದನ್ನು ' 
ಜೋಪಾನವಾಗಿ ನೋಡಿಕೊಳ್ಳುವ ಕಾವಲುಗಾರಳಾಗಿರುತ್ತಾ 
ಆದರೆ ಉಳಿದಂತೆ ಅವನ ಅಲ್ಲಿ ನ ದಿವ ನಿತ್ಯದ ಸ್‌ | 
ಸೌಲಭ್ಯ ಗಳಿಗೆ ಯಾವ, ಕೊರತೆಯೂ ಬರಬೇಕೆಂದೇನೂ ಇಲ್ಲು. 


ಇನ್ನೊ ೦ದು ಇಂಥದೇ ಸಂದರ್ಭ ನಮ್ಮ ಹೆಣ್ಣು ಮಕ್ಕ ಳು 


೬ ವಿದೇಶದಲ್ಲಿ ರುವ ಅನಿವಾಸಿ ಭಾರತೀಯ “ಜರ” ಗಳನ್ನು 
ಹ ಮದುವೆಯಾಗುವುದು. ಬಿಡಿ ಕುಟುಂಬಗಳನ್ನು ನಮ್ಮದೇ ಊರು. 


ಪ್ರಾಂತಗಳಲ್ಲಿ ಹೂಡುವಾಗಲೇ ಎಷ್ಟೊಂದು ಸಮಸ್ಯೆಗಳಿವೆ. ಇನ್ನು 


ಕಾಣದ ದೇಶದಲ್ಲಿ, ಕೂಗಿಕೊಂಡರೂ ತನ್ನ ವರೆಂಬುವರಿಲ್ಲದ 
"`` ಜಾಗದಲ್ಲಿ ಅಪರಿಚಿತನೊಬ್ಬನ ಹಿಂದೆ ಸಮಾಜವು ಗಂಡ-ಹೆಂಡತಿ 


ಎಂದು ಹೇಳಿದ ಸಂಬಂಧವನ್ನಷ್ಟೇ ನಂಬಿ ನಡೆದು ಸಂಸಾರ 
ತ ಹೂಡಿದಾಗ ಹೆಣ್ಣು ಅನಾಥಳಾಗುವ ಬಿಗೆಯನ್ನು ಊಹಿಸುವುದೂ. 
ಕಷ್ಟ: ವಿದೇಶವಾಸಿಯಾದ ಈ ವರನ ಹೆಗ್ಗಳಿಕೆಯ" ವಿವರ 
ಓತ ಗಳೆಲ್ಲವೂ ಕೇವಲ ಪ್ರತಿಷ್ಠೆಗೆ ಬೇಕಾಗುವಂಥವು. "ಪತ್ರಿಕೆಗಳಲ್ಲೋ 

ಸ ಇಂಟರ್‌ನೆಟ್‌ಗಳಲ್ಲೋ ಏರ್ಪಟ್ಟ ಸಂಬಂಧದಲ್ಲಿ ಜೀವನಪೂರ್ತಿ 
ಕ ಒದಗಿ ಬರುವ `ನಂಬಿಕೆ, ವಿಶ್ವಾಸಗಳನ್ನು ನಿರೀಕ್ಷಿಸುವುದು 


ಜೂಜಿನಷ್ಟೆ ಫಲದಾಯಕ. ಇಲ್ಲಿ ಸುಖದುಃಖ; ಲಾಭ ನಷ್ಟ ಗಳು 


"ಗಂಡಿನ ಪಾಲಿಗೂ ಇದೆಯಾದರೂ ಹೆಣ್ಣು ಹೆಚ್ಚಿನ ಅಪಾಯ 
ದಲ್ಲಿರುತ್ತಾಳೆ. "ಏಕೆಂದರೆ ಅವಳದು ರಿಸೀವಿಂಗ್‌ ಎಂಡ್‌. ಇಲ್ಲಿಂದ 


"ಹೆಂಡತಿ ಎಂದು ಕೈಹಿಡಿದು ಕರೆದುಕೊಂಡು ಹೋದ ಗಂಡ ಅಲ್ಲಿ 


ಸ್ನ 


ಅವಳನ್ನು ಗುಲಾಮಳಂತೆ ನಡೆಸಿಕೊಂಡರೆ, ನಂಬಿಕೆ ದ್ರೋಹ 


"ಮಾಡಿದರೆ ಕೂಗಿ ಕೊಳ್ಳಲ್ಲೂ ಆಗದ ಸ್ಥಿತಿಗೆ ಅವಳು ಬೀಳುತ್ತಾಳೆ. 
ತಪ್ಪಿಸಿಕೊಂಡು ಬರಲೂ ಆಗದೆ ಸಾಯುವಂತಾಗುತ್ತಾ ಳೆ, ಇನ್ನು 


ದಿನನಿತ್ಯದ ಹತ್ತದ ಹರಿಯದ ಕಿರಿಕಿರಿಗಳಾದರಂತೂ ನುಂಗಲಾಗದ 


 * ಉಗುಳಲಾಗದ ಬಿಸಿತುಪ್ಪ ಗಂಟಲಿಗೆ ಸುರಿದ್ದು'ಕೊಂಡಂತೆಯೇ 
. ಸರಿ. ಇದ್ದ ಜಾಗದಲ್ಲಾದರೆ ಬಂಧು ಬಳಗದ ನಡುವೆ ಆಡಿ 
: ಅಂದಾದರೂ ಫ್ವಲ್ಪ ಹಗುರ ವಾಗಬಹುದು. ಈಗ ಅದಕ್ಕೂ 


...'' ಅವಕಾಶವಿಲ್ಲ ದಾಗುತ್ತದೆ. ಗಂಡನಿಗೆ ಈ ರಿಸ್ಕ್‌ಗಳಂತೂ ಇಲ್ಲ. 


ಇ 


ಸ ಕ್ಕ 


| ಏಕೆಂದರೆ ಎಲ್ಲ ದರ: ಸಂಪೂರ್ಣ ಹತೋಟಿ ಅವನಲ್ಲಿ ರುತ್ತ ಡೆ. 
ಕಾಣದ ಹುಡುಗಿ ಹೆಂಡತಿಯಾಗಿ ಬಂದು ಹೊಂದಿಕೊಂಡು 


ಇರಲಿಲ್ಲ ವೆಂದರೆ, ಅವನಿಗೆ ಅವಳು ಬೇಜಾರಿನವಳೆನಿಸಿ ಬಿಟ್ಟರೆ. 
ಅವೆಳನ್ನು ಕಟ್ಟಿಹಾಕಿ ಬೆದರಿಸಬಹುದು, ಾವಿಧನೆ, ಹದ್ದು 


| ಓಡಿಸಿಯೇ ಬಿಡಬಹುದು. ಗ 1 ಸ 


po 


ಇಂದಿನ ಬಿಡಿ. ಅಟ ಹೆಣ್ಣು ಫಾಸ್‌ 


-ಬೇಕಾಗಿರುವ ಸಮಸ್ಯೆಗಳನ್ನು ವಿವರಿಸಿಕೊಳ್ಳುತ್ತಾ : ಹೋದರೆ ಕೊನೆ 
ಮೊದಲಿಲ್ಲ ದೇ ಬೆಳೆಯಬಹುದೇನೋ. ಆದರೆ ಒಟ್ಟು ಜಾಗತಿಕ 
ನೆಲೆಯ ಹಲವು ಕಾರಣಗಳಿಂದಾಗಿ ಕುಟುಂಬಗಳು ವಿಘಟನೆ 


ಗೊಳ್ಳುತ್ತಾ ಭಿಡಿ ಕುಟುಂಬಗಳು ಅಸ್ತಿ ತ್ತ ಕ್ಕೆ ಬರುತ್ತಿ ರುವದೇನನ್ನು. 


ತಪ್ಪಿಸಿ ಮೊದಲ ಸ್ಥಿ ತಿಗೆ ತರಲಾಗದು. ಆದರೂ ಹೆಣ್ಣಾಗಿರುವ್ದ 
ಕಾರಣಕ್ಕಾಗಿಯೇ 'ಒದಗುತ್ತಿ ರುವ ಅಪಾಯಗಳನ್ನು ಸ್ವಲ್ಟ 
ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಬದುಕನ್ನು ಎದುರಿಸಲು ತ 
ಸಜ್ಜಾಗುವುದು ಸಾಧ್ಯ. ಅದರ ಒಂದು ಪ್ರಮುಖಸಾಧ್ಯತೆಯಾಗಿ 
- ಶಿಕ್ಷ ಣ, ಉದ್ಯೋಗಗಳು ಕೇವಲ ತಾಂತ್ರಿಕ ಅಗತ್ಯ vos ಖೆ 
ಏನೂ ಪ್ರಯೋಜನವಿಲ್ಲ. ಹೊಸ ಪರಿಸರದ ಹೊಸ ಸಂದರ್ಭ ಇ 


ಗಳಲ್ಲಿ ಇವುಗಳನ್ನು ವಿವೇಕದಿಂದ ಬಳಸುವ ಸಾಮಥ್ಯ ೯ ವನ್ನು 


ನಮ್ಮ ಹೆಣ್ಣುಮಕ್ಕಳು ದಕ್ಕಿಸಿಕೊಳ್ಳದೆ ಹೋದರೆ ಅವರ ಶಿಕ್ಷ ಗಃ ತ 
ಉದ್ಯೊ (ಗಗಳಿಗೆ ಅರ್ಥವೇ ಉಳಿಯುವುದಿಲ್ಲ. ಉದಾಹರಣೆಗೆ . 


ಇಂದಿನ ನಮ್ಮ ಅನೇಕ ಶಿಕ್ಷಿತ, ಉದ್ಕೊ €ಗಸ್ಮ ಮಹಿಳೆಯರೂ' ' 


ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳ ಲಾರದ. ದೌರ್ಬಲ್ಯ ವನ್ನೇ 
' ಪ್ರದರ್ಶಿಸುತ್ತಾರೇಕೆ ಎಂಬುದನ್ನು ಯೋಚಿಸಿ. ಗಳಿಸಿ ತಂದದ್ದನ್ನು ' 
- ಗಂಡನ ಕೈಯಲ್ಲಿಟ್ಟು ಬಸ್‌ಛಾರ್ಜಿಗೆ ಅವನ ಮುಖ ನೋಡುವ 
 ಹೆಂಗಸರಿದ್ದಾರೆ. ತಮ್ಮ 'ನ್ಯಾಯಬದ್ದ ಹಕ್ಕುಗಳನ್ನು ಆರ್ಥ್‌ಕ ' 
| ಸ್ವಾವಲಂಬನೆ: "ಇದ್ದಾ ಗಲೂ ಸಾಧಿಸಲಾಗದೆ : ಅಸಹಾಯಕ ' 


ರಾಗುವುದಾದರೆ ಇಂಥಾ ಶಿಕ್ಷಣ, ಉದ್ಕೊ ಗ ಅಥವಾ ಗಳಿಕೆಗಳಿಂದ . 
ಏನೇನೂ ಲಾಭವಿಲ್ಲ, ` "ಇದರರ್ಥ: ತನ್ನ ಹಣವನ್ನು ಹ 


ix ವಾಗಿಟ್ಟುಕೊಂಡು ಸ್ಪಾರ್ಥಕ್ಕೆ ಬಳಸಬೇಕೆಂದಲ್ಲ. ಗಂಡನ ಗಳಿಕೆಗೆ" 
' ಇರುವಷ್ಟೇ ಹೆಂಡತಿಯ. ಗಳಿಕೆಗೂ : ಒಂದು ಬೆಲೆಯದೆ. 


ಎನ್ನುವುದನ್ನು ಹೇಳಬೇಕಷ್ಟೇ. ಇಬ್ಬರೂ ಜವಾಬ್ದಾರಿಯಿಂದ": 


ತಮ್ಮ ಗಳಿಕೆಯನ್ನು ಬಳಸಬೇಕೆಂದು ನಿರ್ವಿವಾದ. ಆತನ ಗಳಿಕೆ 7 4 
. ಅವನಿಗೆ ಸ್ವಾತಂತ್ರ್ಯ, ಆತ್ಮ ವಿಶ್ವಾಸಗಳನ್ನು ಒದಗಿಸಿದಂತೆ. ಅಕೆಯ 


ಗಳಿಕೆ ಅವಳಿಗೂ ಸ್ವಾತಂತ್ರ್ಯ ಮತ್ತು ಆತ್ಮ ವಿಶ್ವಾಸಗಳನ್ನು. 
ಒದಗಿಸಬೇಕು. ಉದ್ಯೋಗಸ್ಥಳಾದ ಹೆಂಗಸರು ಮನೆವಾರ್ತೆಯ್‌ 
ಕೆಲಸಗಳನ್ನು ಗೃಹಿಣಿಯಾಗಿ ತಾಯಿಯಾಗಿ ತಾನು ನಿರ್ವಹಿಸ 


ಬೇಕಾದ ಕೆಲಸಗಳನ್ನು ಕೂಡ ಜೊತೆಜೊತೆಯಲ್ಲೇ ನಿರ್ವಹಿಸು... 
ತ್ತಾಳೆ. ತನ್ನ ದುಡಿಮೆ ಗಳಿಕೆಗಳ: ಬಗೆಗೆ, 'ಅವಳಲ್ಲಿ ಆತ ವಿಶ್ವಾಸ ಹ 
ಎದ್ದರೆ ಮಾತ್ರವೇ ಗಂಡನ ಸರಿಸಮನಾಗಿ ತನ್ನನ್ನು ್ನುಭೊವಸಿಕೊಂಡು ಮ 


14 ತಾ ೨... ಮಾನ ಹಾಹಾಹಾಹಾ ಸ 


1 ೫೫೩1) 


ಪ್ರ 
ಸ್‌ 


CE ೬ 


NL ಾ್‌0್‌ೀ 


ಸ್ವ 


ಗಂಡನೂ ಸಹಿಸುವುದಿಲ್ಲ. ನೌಕರಿಯಿಂದ ಬಿಡಿಸಿ ಮನೆಯಲ್ಲೇ 
ಅವಳನ್ನೂ ಕೊಳೆಹಾಕಲು ಸಕಲ ಪ್ರಯತ್ನಗಳನ್ನು ಮಾಡುತ್ತಾನೆ. 


. - ಈಗ ಕೆಲವು ದಶಕಗಳ ಹಿಂದೆ ಓದಿಔ, ನೌಕರಿಯಲ್ಲಿರುವ 


"ಹೆಣ್ಣು' ಗಳಿಗಾಗಿ "ವರ' ಗಳು ಹುಡುಕುತ್ತಿ ದ್ದರು. ಅಂದರೆ ಆವಳ 


ನ ಓದು, ನೌಕರಿ ಸಮಾಜದಲ್ಲಿ ನಾಲ್ಕು ಜನರೆದುರು ಹೇಳಿಕೊಳ್ಳಲು, 
; ತನ್ನ ಪ್ರತಿಷ್ಠೆಯನ್ನು ಮೆರೆಸಅಾ ಬೇಕಾಗಿತ್ತು. ಈಗ ಸಂದರ್ಭ 


ಸ್ವಲ್ಪ ಭಿನ್ನವಾಗಿದೆ. ಈಗೀಗ ಹೆಣ್ಣುಮಕ್ಕಳು ಗಂಡು ಮಕ್ಕಳಷ್ಟೇ 


ಕ ೫ ಸಮರ್ಥರಾಗಿ ಇಂಜಿನಿಯರುಗಳೂ, ಡಾಕ್ಟರುಗಳೂ ಸಮಪ 
ಹ ಐಟಿ ಕ್ಷೇತ್ರದಲ್ಲಂತು ಹುಡುಗರನ್ನು ಮೀರಿಸಿ ಮುನ್ನಡೆಯುತಿ 
| .. ದೊಡ್ಡದೊಡ್ಡ ಕಂಪನಿಗಳವರು ಈ ಹುಡುಗಿಯರನ್ನು ಎ 


MSN 
೫1 pS ಜ್‌ 


ಮೊತ್ತದ ಸಂಬಳಗಳನ್ನು ಕೊಟ್ಟು ನೌಕರಿಗೆಳಲ್ಲಿ ನೇಮಿಸಿ 


ಕೊಳ್ಳುತ್ತಿದ್ದಾರೆ. ನಮ್ಮ ಈಗಿನ "ವರ'ಗಳಿಗೆ ತಮಗಿಂತ 


ಮುನ್ನಡದಿರುವ ಈ ಹುಡುಗಿಯರನ್ನು ಹೆಂಡತಿಯೆಂದು ಆಯ್ಕೆ 


ಮನೆಯ ಎಲ್ಲ ಹೊಣೆಗಾರಿಕೆಗಳ ಅವನೂ ಭಾಗವಹಿಸ ಕೂಡ, ಇವ ತೊಂದರೆಗಳಿಗೆ ಸಿರಕವಂತ ಅವರನ್ನು 
| . ಬೇಕೆಂದು ಅವನನ್ನು ಒಪ್ಪಿಸಲು ಸಮರ್ಥಳಾಗುತ್ತಾಳೆ. ಇದು. ಕುಟುಂಬವೇ ಸಂರಕ್ಷಿಸುತ್ತಿತ್ತು. 
: ಅಷ್ಟೇನೂ ಸುಲಭದ ಕೆಲಸವಲ್ಲ ಎಂಬುದು ನಮ್ಮ ಸಾಮಾಜಿಕ 
ಸಂದರ್ಭದಲ್ಲಿ ನಿಜ. 'ಉದಾಹರಣೆಗೆ ನೌಕರಿ, ಗಳಿಕೆಗಳಲ್ಲಿ, 


ತನಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ ಹೆಂಡತಿಯನ್ನು ಯಾವ ಅವರವರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವ ಹೊಣೆಗಾರಿಕೆಯೂ. 


ಮಾಡುವುದು “ಇಷ್ಟವಾಗುತ್ತಿಲ್ಲ. ಅದನ್ನು ಹಾಗೆ ನೇರವಾಗಿ ' 


ಹೇಳಿದರೆ ತಮಗೇ ಅವಮಾನೆ. ಅವರೀಗ "ತಮ್ಮ ಹೆಂಡತಿ. 


ಯಾಗುವವಳು ನೌಕರಿ : ಮಾಡುವುದು ಬೇಡ, ತಮ್ಮ 


 ಸಂಪಾದನೆಯೇ ಬೇಕಾದಷ್ಟಿರುವುದರಿಂದ ಅವಳು ಹಾಯಾಗಿ 


ಮನೆಯಲ್ಲಿ ಕೂತು ನಮಗೆ ಅನುಕೂಲವಾಗುವಂತೆ ನಗುನಗುತ್ತಾ 


: _' ಕಾಲಕಳೆದರೆ ಸಾಕು:' ಎನ್ನತೊಡಗಿದ್ದಾರೆ. ಅವಳು ಟೆಕ್ನಿಕಲ್‌ 
ಕ ಶಿಕ್ಷಣದ ಪರಮಾವಧಿ ಡಿಗ್ರಿಯನ್ನು ಪಡೆದಿರುವುದೂ ಅಗತ್ಯ. 

3 ಅದು ಪ್ರತಿಷ್ಠೆಯ ಗುರುತಿಗೆ. ಸಾಮಾನ್ಯ ಫ್ರದವಿಯ ಹೆಣ್ಣಾದರೆ 
".. -ಸಾಕಾಗದು:*ಹೇಳಿಕೊಳ್ಳಲು ಜಂಬದ ಮಾತಿರುವುದಿಲ್ಲವಲ್ಲ. 


ಉನ್ನತ ಶಿಕ್ಷಣವಿರಬೇಕು, ಮನೆಯಲ್ಲೇ ಉಳಿಯಲೂ ಬೇಕು. 


ಈ ಮಾತಿಗೆ ದೊಡ್ಡದೊಡ್ಡ'ಓದುಗಳನ್ನು ಓದಿದ ಹುಡುಗಿಯರೂ. 
- ಒಪ್ಪಿಕೊಳ್ಳುತ್ತಿರುವುದೊಂದು ವಿಪರ್ಯಾಸ. ಐಷಾರಾಮದ 


ಬದುಕಿನ ಆಮಿಷದ ಹಿನ್ನೆಲೆಯಲ್ಲಿ ಅಡಗಿರುವ ಅಪಾಯವನ್ನು 


'' ಮನಗಾಣದೆ ಕಷ್ಟಪಟ್ಟು ಆರ್ಜಿಸಿದ ಡಿಗ್ರಿಗಳನ್ನು ಕೆಸದ ಬುಟ್ಟಿಗೆ 
_ ಎಸೆದು, ಸಾಧನೆಯ ಸ್ವಾವಲಂಬನೆಯ ಮಾರ್ಗದಲ್ಲಿ ತಮ್ಮ 


ವ್ಯಕ್ತಿ ವನ್ನ ಅಗಲ ಇಟ್ಟು ಅರ್ಥದ ಸುಖದ ನ್ನು 


ನಂಬಲು ಹೊರಟಿದ್ದಾರೆ. 
ಕುಟುಂಬವು ಈ ಮೊದಲು ತ್ನ ಸದಸ್ಯರಿಗೆ ನಿರಂತರವಾಗಿ 


'ಆಸರೆಯಾಗುವ ಭರವಸೆಯದಾಗಿತ್ತು. ಹೆಚ್ಚಿನ ಮುಂದಾಲೋಚನೆ 
್‌ 'ಮಾಡಲಾಗದವರೇ ಆಗಲಿ, ಸ್ವಂತ ವ್ಯಕ್ತಿತ್ವಕ್ಕಾಗಿ ಹವಣಿಸದವರೇ 
1 ಕ ಆಗಲಿ, ಕೊನೆಗೆ: ದುರ್ಬಲರೋ ಅಂಗವಿಕಲರೋ ಆಗಿದ್ದರೂ 


ರಡ 


ko 


ಬರಬರುತ್ತಾ ಈಗಿನ 
ಪ್ರಪಂಚದಲ್ಲಿ ಕುಟುಂಬಗಳಿಗೆ ಈ ಧಾರಣಾಶಕ್ತಿ ಅಷ್ಟಾಗಿ 
೬ ಇಲ್ಲವೇನೋ ಎನಿಸುತ್ತಿಡೆ. ವ್ಯಕ್ತಿಗಳು ಒಂಟಿತನಕ್ಕೆ ಸಿಲುಕುತ್ತಾ, 


ಅವರವರದೇ ಆಗುತ್ತಿದೆ. ಈ ಹೊಸ ಸಂದರ್ಭವನ್ನು ನಮ್ಮ 
ಹೆಣ್ಣುಮಕ್ಕಳು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು. ಕುಟುಂಬದ 
ಇತರ ಸದಸ್ಯರ ಹಿತಾಸಕ್ತಿಗಳನ್ನು ಕಾಯುತ್ತಿರುವಾಗಲೂ ತನ್ನನ್ನು” 
ಆವರಿಸಬಹುದಾದ ಅಪಾಯಗಳಿಂದ ರಕ್ಷ ಸಿಕೊಳ್ಳುವ 
ಜಾಣತನವನ್ನೀಗ : ಅವಳು ರೂಡಿಸಿಕೊಳ್ಳ ಸ ಲೇಬೇಕಿದೆ. 1 
ಸ್ವಾವಲಂಬನೆಯ ವಿಶ್ವಾಸ ಇಂದು ಅವಳ ಬಂ ಅಗತ್ಯ : 
ವಾಗಿದೆ. ಅದನ್ನು ಗಳಿಸುವ, ಉಳಿಸಿಕೊಳ್ಳುವ ಹಾಗೂ ಬಳಸುವ 
ಬಗ್ಗೆ ಅವಳು ಹೆಚು ಜಾಗ್ರತಳಾಗದಿದ್ದರೆ ಮಾತ್ರ ಹೆಣ್ಣಿನ ಬದುಕು 
, ಒಂದು ಹುಣ್ಣು ಎಂಬ ನೋವಿಗೆ ಅವಕಾಶ ವಿಲ್ಲದಂತೆ 
ಸುಂದರವಾದ ಬದುಕನ್ನು ನಡೆಸಬಹುದು. 


'ನಿರ್ಗಮಿಸುತ್ತಿದೆ ಕಳೆ 
ಆವರಿಸಿರುವ ಬೆಳೆಕಾಣದಂತೆ ಕಳೆಯ ' 
ಎಚ್ಚೆತ್ತು ಚಿಗುರಲ್ಲೆ 
ಚಿವುಟ ಬೇಕು 
ಕನಸಿನುಯ್ಕಾಲೆಯಲಿ ವಾಸ್ತವವ 
ಹರಡುವುದು ನೆನೆಯಬೇಕು 

" ಉಗುರಲ್ಲೆ ಕಳೆ ಚಿಗುರ ಚಿವುಟಿ 

' ಬಿಸಿಲಿಗೆ ಹಾಸಿ: | 
'ಹಿಡಿಯೋಣ ಏಕತೆಯಲಿ 
ಸಫಲತೆಯ ಕಹಳೆ ಎ 
ಕಹಳೆ ಊದಿದಾಗ | 
ನಾಡಿಗೊಂದು ಕಳೆ | 


"ಜು 


೦ ಪಾರ್ವತಿ ಜಿ. ಐತಾಳ್‌ 


ಎಲ್ಲಿಯವಳು ನೀನು ಇರುವುದೆಲ್ಲಿ ಎಂದು ಕೇಳಲು 
``: ಬರುವ ನೆನಪು ತಕ್ಷಣವೆ ಅಡುಗೆಮನೆಯ ಬಾಗಿಲು -. 
- ಗಾಳಿ ಬೆಳಕು ಆಡದಿರುವ ಕತ್ತಲೆಯ ಕೋಣೆ 
ಉಸಿರು ಕೂಡ ಆಡಗೊಡದ ನಿಷ್ಕರಣ ಸೆರೆಮನೆ 


' ಬೆಳಗೆ ಮುಂಚೆ ಏಳುವೆನು ಕಾಫಿಯನ್ನು ಮಾಡಲು 


“ಸೆರಗು ಬಿಗಿದು ಹೊರಡುವೆನು ಒಲೆಯನ್ನು ಉರಿಸಲು 


: - ಪಾತ್ರೆಯಲ್ಲಿ ಇಟ್ಟ ನೀರು ಕೊತಕೊತನೆ ಕುದಿಯಲು 
ನೊಂದ ಮನಸು ತುಂಬ ಬರೇ ಮಸಿಕೆಂಡ ಇದ್ದಲ್ಲು" 
ದೋಸೆ ಚಟ್ಟಿ ಸಾಂಬಾರು ಸಾರು ಪಲ್ಕ ಅನ್ನ 
' ಧಾರೆಯಿಳಿವ ಬೆವರಿನಿಂದ ಮೈಯತುಂಬ ಸ್ನಾನ : 


ಸುತ್ತ ಮುತ್ತ ಇದ್ದ ಕೊಳೆಯ ಒರೆಸಿ ಮಾಡಿ ಶುದ್ಧ | 


ಕ ತಟ್ಟೆ ಲೋಟ ತೊಳೆದು ಇಟ್ಟು ತಿಂಡಿ ಊಟ ಸಿದ್ಧ 


', ಮನೆಯ ಮಂದಿ ಎಲ್ಲ ಬಂದು ತಟ್ಟೆ ಮುಂದೆ ಹಾಜರು 
`` ಖಾರ ಹೆಚ್ಚು ಉಪ್ಪು ಕಡಿಮೆ ಹುಳಿ ಮುಂದೆ ಎನುವರು 


...' ಚಪ್ಪರಿಸುತ ಕೆಲವೊಮ್ಮೆ ಖುಶಿಯಿಂದ ತಿನುವರು ' 
"ಕೆಲವೊಮ್ಮೆ ಬೇಡವೆಂದು ಮುಖವ ತಿರುಗಿಸುವರು 
ಹೊಗಳಿಕೆಯು ಟೀಕೆಯಲ್ಲ ನನಗೆ ಮಾತ್ರ ಒಂದೇ. 
ನಗುನಗುತ ಬಡಿಸುವುದು ನನ್ನ ಕೆಲಸವೆಂದೇ 
ಕರೆಯುವರು ನನ್ನನೆಲ್ಲ ಗೃಹಲಕ್ಷ್ಮಿ ದೇವತೆ 


ತಿಳಿಯುವರು ಎಲ್ಲರೂ "ಗೃಹಿಣೀ ಗೃಹಮುಚ್ಛತೇ' | 


`` ಏರು ಇಳಿತ ಇಲ್ಲದಿರುವ ಇದುವೆ ನನ್ನ ದಿನಚರಿ 

ತೊಡಗಿ ಎಷ್ಟು ದಿನಗಳೋ ಇಲ್ಲ ನನಗೆ-ಖಾತರಿ 
"ಎಷ್ಟು ಕಾಲ ಇರಲಿ ಹೀಗೆ ಮೂಗಿ ಮೂರ್ಯಳಂತೆ 
 ಸನ್ನತನವ ಮರೆತುಬಿಟ್ಟು ಅದುವೆ ನನಗೆ ಚಿಂತೆ. " 


| 3 


REN 


| 


ಬದುಕು 1. 
ಸಾಗುತ್ತಿರುವ 


ಹಾದಿಯಲ್ಲಿ ಗಳತೀ . 
ನೀ ಪಡೆದದ್ದು 


ಮೇಲು-ಕೀಳು 
ಗೊಂದಲ - ಗೋಜಿನಲ್ಲದ 
ನಲ್ಮೆಯ ಬಾಳ ಸಂಗಾತಿ . 


ತೃಪ್ತಿಯ ಬೆನ್ನಹಿಂದೆಯೇ 


ಅತೃಪ್ತಿಯ ಛಾಯೆ. 
ಬರಿದಾಗುವ ಖಿನ್ನತೆ 
"ನಿಗೂಢವಾಗಿ ನನ್ನ : 

 ಕಾಡುವುದ ನಾಬಲ್ಲೆ ಗೆಳತೀ 


"ನೀ' ಅಡಗಿರುವುದು ಅಲ್ಲೆ ' 


ಖಿನ್ನತೆಯ ಆಳದಲ್ಲಿ... ಈ 
:: ನಿನ್ನಂತರಂಗದ ಒಂಟಿತನದಲ್ಲಿ 
ಕರಗಿ ಹೋಗಬೇಡ ಗೆಳತಿ... 


ನಿನ್ನ ದುಗುಡ - ದುಮ್ಮಾನಗಳಿಗೆ '... 

ಶಬ್ದ ಧ್ವನಿ, ಸಂವೇದನೆ ನೀಡು: ' 
ಕವನದಸಾಲಾಗಿಸುಗೆಳೀ 

"ನೀ' ಕಳೆದು ಹೋಗಬೇಡ... 


ಷಾರ್ಕ್‌ - : 


ನ್ನ 


ಸತಗ ಜ್‌ 


ರ ಸಾ RE (| 
ಸುಖ - ಸಂತೃಪ್ತಿ ನೆಮ್ಮದಿಗಿಲ್ಲ ಬರ ೪ 0 


_ "ಬದುಕಲು ಮರೆತ ಸ್ತ್ರೀ' 


- ಒಂದು ಅನಿಸಿಕೆ : 


pa 


"ಬದುಕಲು ಮರೆತ ಸ್ತ್ರೀ' ವೆಟ್ಟೂರ್‌ ರಾಮನ್‌ನಾಯರ್‌ರವರ 
ಮಲಯಾಳಂ ಕಾದಂಬರಿಯಲ್ಲಿ ಬರುವ ಎರಡು ಪ್ರಮುಖ 


2 | ಪಾತ್ರಗಳು ಸ್ಥ ಸ್ತ್ರೀಯರದು. ಇಬ್ಬರು ಪುರುಷನ ಪ್ರೀತಿಯಿಂದ 
ವಂಚಿತರು. ' ಇವರಿಬ್ಬರು ನೋಡುವ ದೃಷ್ಟಿಕೋನ ಬೇರೆ 


ಚ ಜ್‌ 


ಸ 
| 
4 


ಯಾಗಿದ್ದರೂ, ಈ ವಿಭಿನ್ನ ದೃಷ್ಟಿಕೋನಕ್ಕೆ ಕಾರಣನಾದ ಪುರುಷನು 

ಒಬ್ಬನೇ ಎನ್ನುವುದು ಕಾದಂಬರಿಯ ಪ್ರಮುಖ ತಿರುವು 

| ಬದುಕು ಮೂರು ದಿನದ ಆಟ. ಬಾಲ್ಯ ಯೌವನ, ವೃದ್ಧಾಪ್ಯ 

ಬದುಕಲ್ಲಿ ಯೌವನ ಅತ್ಯಂತ ಅಮೂಲ್ಯವಾದದ್ದು. ಅದನ್ನು 

ಕತ್ತಲೆಯ ಕೋಣೆಯಲ್ಲಿ ಕೊಳೆತು ನಾರುವಂತೆ ಮಾಡುತ್ತಾಳೆ 

ನನ ಎಲ ತನ 
ಚಂದ್ರು ತನ್ನ ಪವಿತ್ರವಾದ ಪ್ರೇಮಕ್ಕೆ ಅರ್ಹನೆ ಎಂದು 


"ಯೋಚಿಸುವುದಿಲ್ಲ. ಅವನ ಹಿನ್ನೆಲೆಯನ್ನು ವಿಚಾರಿಸದೇ, ಅವನ 


ಎರಡು ವರ್ಷದ ಸ್ನೇಹಕ್ಕೆ ತನ್ನ ಇಪ್ಪತ್ತೈದು ವರ್ಷಗಳನ್ನು ಒತ್ತೆ 


| . ಇಡುವ ಅಮಾಯಕಿ. ತನ್ನ ಮಧುರ ಕಂಠಸಿರಿಯನ್ನು ಅವನಿಲ್ಲ 


ದಿದ್ದಕ್ಕಾಗಿಮರೆಸೋ ತ್ಯಾಗಿ. ಈ 
ತ್ಯಾಗಿ ಕರುಣಾಮಯಿ, ಸಹನಮೂರ್ತಿ, ಕ್ಷಮಯಾಧರಿತ್ರಿ, 


| ; ES ಬಹುದು HIDES dn 


al 


ಸಮಾಜಕ್ಕೆ ಮಾರುಹೋಗಿ ತನ್ನ ತನವನ್ನು ಕಳೆದುಕೊಂಡ ಸ್ತ್ರೀ. 


ಭಾಮಾ. ಚ ಈ ಪೊಳ್ಳು ಬಿರುದುಗಳಿಗೆ ಜೋತು ಬೀಳದೆ, 
ತನ್ನ ತನವನ್ನು ಉಳಿಸಿಕೊಂಡು ಸಮಾಜಕ್ಕೆ ಅಂಜದೆ ದಿಟ್ಟ 
ಹೆಜ್ಜೆಯನ್ನಿಡುವ ಸ್ರ ಕನಕ. ' 


೦ ಜಿ.ವಿ. ವೇದವಲ್ಲಿ 


ಭಾವುಳ ಬದುಕಿನಲ್ಲಿ ಪ್ರವೇಶಿಸುವ ಎರಡನೇ ವ್ಯಕ್ತಿ ರಾಜು. 
ತನ್ನ ಚಂದ್ರುವಿಗೆ ಮೋಸ ಮಾಡಬಾರದೆಂಬ ಅವಳ ಕಠಿಣ 
ವ್ರತದಂತಿರುವ ಅವಳ ಮನಸ್ಸುನ್ನು, ಅವಳ ತಾಯಿ, ಅಣ್ಣ, 
ಗೆಳತಿಯರು ಕಡೆಗೆ ರಾಜು ಯಾರೂ ಬದಲಿಸಲಾರರು. ಆದರೆ, 
ಕೆಲವೇ ಗಂಟೆಗಳಲ್ಲಿ ಅವಳು ಭ್ರಮಲೋಕವನ್ನು ಕೊಡವಿಕೊಂಡು 
ಹೊರಬರುವಂತೆ ಮಾಡುವುದರಲ್ಲಿ ಕನಕ ಯಶಸ್ವಿಯಾಗುತ್ತಾಳೆ. 

ಚಂದ್ರು ಕನಕಳಿಗೆ ಒಂದು ಮಗುವನ್ನು ಕೊಟ್ಟು ನಯವಾಗಿ 
ವಂಚಿಸಿ ಭಾಮಳನ್ನು ಭ್ರಮೆಯ ಗೂಟಕ್ಕೆ ನೇತುಹಾಕಿ ಇವರಿಬ್ಬರ: . 
ಬಾಳಿನಲ್ಲೂ ನೆಮ್ಮದಿ ಕಲಕಿ ಆಟವಾಡುತ್ತಾನೆ. ಭಾಮಳ “ಅಮರ . 
ಪ್ರೇಮ' ಅರ್ಥವಿಲ್ಲದೆ ವ್ಯರ್ಥವಾಗುತ್ತಿದೆ. ಅದನ್ನು ಭಾಮ 


'ಅರಿಯವಷ್ಟರಲ್ಲಿ ಅವಳ ಸುಂದರ ಇಪ್ಪತ್ತೈದರ ಹರೆಯ ಕರಗ 


ಹೋಗಿರುತ್ತದೆ. ಹರೆಯದ ಲೈಂಗಿಕತೆಯ ಅನುಭವ ನಲವತ್ತರ . 
ಪ್ರಾಯ ಕೊಡಬಲ್ಲೆ? ತನ್ನ ಭ್ರಮೆಯ ಲೋಕದಲ್ಲಿ ವಿಹರಿಸುತ್ತಾ, 


ಮೋಸದ ಬಲೆಯ ವಾಸ್ತವಕ್ಕೆ ಕಣ್ಣು ತೆರೆಯದೆ, ಭಾಮ . . 


ಬದುಕವುದನ್ನೇ ಮರೆಯುತ್ತಾಳೆ. . ಕನಕಳ ವಾಸ್ತವ ಬದುಕು 
ಭಾಮಳ ಭ್ರಮೆಯನ್ನು ಹರಿಯುತ್ತದೆ. “ಬದುಕಲು ಮರೆತ ಸ್ತ್ರೀ" : 
ಬಹುಪಾಲು ಸ್ತ್ರೀಯರು ಭ್ರಮಾಲೋಕದಲ್ಲಿ ಬದುಕುತ್ತಿರುವ . 


ವಾಸ್ತವತೆಯನ್ನು ಬಿಂಬಿಸುತ್ತದೆ. ಇಂತಹ ಅಪೂರ್ವ ಕೃತಿಯನ್ನು 


ಹುಡುಕಿ ಕನ್ನಡಕ್ಕೆ ಅನುವಾದಿಸಿದ ಪಾರ್ವತಿಯವರು 
ಅಭಿನಂದನಾರ್ಹರು. 


 ಪಡಷರಮತ್ತು ಪ್ರೀಯರ ನಡುವಿನ ಜನಳುಬ್ಬೆ ಪ್ರಮಾಣವನ್ನು ಹೋಲಿಸಿದಾಗ ಮಹಿಳೆಯರ ಸಂಖ್ಯೆ ಗಣನೀಯವಾಗಿ 
ಕಡಿಮೆಯಾಗುತ್ತಾ ಬಂದಿದೆ ೧೯೦೧ರಲ್ಲಿ ಒಂದು ಸಾವಿರ ಪುರುಷರ ಸಂಖ್ಯೆಗೆ ೯೭೨ ಮಹಿಳೆಯರು ಇದ್ದರೆ? 


೧೯೯೧ರಲ್ಲಿ ಹೋಲಿಸಿ ನೋಡಿದಾಗ ಮಹಿಳೆಯರ ಸಂಖ್ಯೆ ೯೨೭ಕ್ಕೆ ಇಳಿದಿರುವುದು ಕಂಡುಬರುತ್ತದೆ 


ಇದಕ್ಕೆ 


:.. ಮುಖ್ಯ ಕಾರಣ ಗಂಡು ಮಕ್ಕಳಿಗೆ ಪ್ರಾಧಾನೃತೆನೀಡುವುದು ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಣ್ಣು ಮಕ್ಕಳಿಗೆ ವಂಚನೆಯನ್ನು 
.: ಮಾಡುವುದರ ಜೊತೆಗೆ ಹೆಣ್ಣು ಭ್ರೂಣದ ಹತ್ಯೆಯೇ ಮುಖ್ಯ ಕಾರಣವಾಗಿ ಕಂಡುಬರುತ್ತದೆ 


ಕುಶಾಲನಗರದ 'ಸಾರ್ವಜನಿಕೆ ಪ್ರ ದೇಶಗಳಾದ ' 
ಸ್‌ಸ್ಟ್ಯಾಂಡ್‌ ಗೋಡೆ, ಶಾಲಾ ಕಾಲೇಜುಗಳ ಗೋಡೆ, ಮಹಿಳಾ 
ಜೂ ಗೋಡೆ ಹೀಗೆ ಎಲ್ಲೆಂದರಲ್ಲಿ ರಾರಾಜಿಸುತ್ತಿ ರುವ 


ಅಶ್ಲೀಲ ಭಿತ್ತಿಚಿತ್ರಗಳ ವಿರುದ್ಧ ಇಲ್ಲಿ ನ ಮಹಿಳಾ ಸಂಘಟನೆಗಳು 


ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಬೀಧಿಗಿಳಿದು: ಪ್ರತಿಭಟನೆ | 


ಮಹಿಳೆಯರಿಗೆ, - 3 ಮಕ್ಕ ಳಿಗೆ ಸಾರ್ವಜನಿಕರೆಲ್ಲ ರಿಗೂ 


> ಮುಜುಗರವನ್ನು ಂಟುಮಾಡುವ, ಮತ್ತು . ಪ್ರಮುಖವಾಗಿ 


| ಮಹಿಳೆಯರಿಗೆ ಅವಮಾನವನ್ನುಂಟುಮಾಡುವಂತಹ ಅಶ್ಲೀಲ ಭಿತ್ತಿ 


ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ" ನಗರದಲ್ಲಿ 


:-ಒಮ್ಮಿಂದೊಮ್ಮೆ ಯೇ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಇಲ್ಲಿನ “ಜಾಗೃತ. 


RR 


ಮಹಿಳಾ ವೇದಿಕೆ, ಭಗವತಿ ಮಹಿಳಾ ಸಂಘ, ಪ್ರಿಯರರ್ಶಿನಿ' 
"ಮಹಿಳಾ ಸಂಘ ಸೇರಿ ಸ್ಥಳೀಯ ಠಾಣಾಧಿಕಾರಿಗೆ ಲಿಖಿತ ದೂರು 


ನೀಡಿ ಅಶ್ಲೀಲ ಭಿತ್ತಿ, ಚಿತ್ರ ಅಂಟಿಸುವುದರ ವಿರುದ್ಧ ಸೂಕ್ತ ಕ್ರ ಮ 


ಕೈಗೊಳ್ಳಲು ಮನವಿ ಮಾಡಿಕೊಂಡಿತು. ` 


' ಮನವ ಮಾಡಿಕೊಂಡ ಮರುಕ್ಸ: ಣದಲ್ಲಿ e ರಾಣಾಧಿಕಾರಿಗಳು 
ಕಾರ್ಯಪ್ರವೃತ್ತರಾಗಿ ಇಲ್ಲಿನ ವೀಡಿಯೋ ಕೇಂದ್ರಗಳು ಹಾಗೂ 


; ಸಿನಿಮಾ ಮಂದಿರಗಳ ಮಾಲೀಕರಿಗೆ ನೋಟೀಸ್‌ ಜಾರಿ ಮಾಡಿ : 


ತತ್‌ಕ್ಟ ದಿಂದಲೇ ಇಂತಹ ಭಿತ್ತಿಚಿತ್ರ ಗಳನ್ನು ಅಂಟಿಸುವುದನ್ನು 


 ನಿಲ್ಲಿಸುವರತೆ ಮಾಡಿಸಿರುವುದು ಪೊಲೀಸ್‌ ಇಲಾಖೆಗೆ ಸಾರ್ವಜನಿಕ 
: ಹಿತಾಸೆಕ್ತಿಯಲ್ಲಿರುವ ಕಾಳಜಿಯನ್ನು 'ಎತ್ತಿ ತೋರಿಸುತ್ತದೆ... " 


ಜನರ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ 
ಅತೀ ಆಕರ್ಷಕ ಮಾಧ್ಯಮ ಸಿನಿಮಾ. ಹಣ ಗಳಿಕೆಯ ದೃಷ್ಟಿಯಿಂದ 
ಕೂಡಾ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಅದಕ್ಕಾಗಿ 
ನಿರ್ದೇಶಕರು, ನಿರ್ಮಾಪಕರು ಬಹಳಷ್ಟು ಸರ್ಕಸ್‌ಗಳನ್ನು ಮಾಡಿ 


ತ ಹಗಲು ರಾತ್ರಿ ನಿದ್ರೆಗೆಟ್ಟು ಚಮತ್ಕಾರಗಳನ್ನು ಮಾಡುತ್ತಾರೆ. ಆದರೆ 


ಯಾವ ಮಾಧ್ಯಮವೇ. ಆಗಲಿ ಅದರ' ಮೊದಲ ಗುರಿ ಹೆಣ್ಣು. 


ಆಕೆಯನ್ನು ಲೈಂಗಿಕ ದೃಷ್ಟಿಯಿಂದ ಚಿತ್ರಿಸಿ ತೋರಿಸುವಂತಹ ` 
ಕೆಲಸವನ್ನು ಮೊದಲು ಮಾಡುತ್ತಾರೆ. ಎಷ್ಟೋ ಕಲಾತ ಒಕ ಚಿತ್ರಗಳು 
: `ಕೂಡಾ.ಇದನ್ನು ಮಾಡಿವೆ. 


“.. ಜಾಹಿರಾತು ಪ್ರಕಟಣೆ ಈ ಅರ್ಥ ವ್ಯವಸ್ಥೆಯ ಪ್ರಭಾವಿ . 


“ಶಕಿ ಶಿಯಾಗಿದೆ. ರ ಕಲೆಯ ಅವಿಭಾಜ್ಯ ಘಾ 


ಗಳೆಂಜುದು ನಿಜವಿದ್ದ. ರೂ ಇಂದು ಮನರಂಜನೆಯ ವ್ಕಾ ಪಾರ : 


ಜೆ 
` ನಡೆದಿದೆ. ಇಂದಿನ ಕಾಲದಲ್ಲಿ ಪ್ರಸಾರ ಮಾಧ್ಯಮದ ತಂತ್ರವು 
ಎಷ್ಟೊಂದು ಮುಂದುವರಿದಿದೆ ಎಂದರೆ ಅದರ ಎರಡು ಮುಖ್ಯ 


: ಪರಿಣಾಮಗಳು ಎದ್ದು ಕಾಣುತ್ತ ವೆ. ಒಂದು ಏಕಕಾಲಕ್ಕೆ. 


ಕೋಟಿಗಟ್ಟಲೆ ಜನರಿಗೆ" ಸರಿದೇಶವನ್ನು. - ತಳಿಸಬಹುದು 


'ಎಂಬುದು.-ಅದೇ' ರೀತಿಯಲ್ಲಿ ವಿವಿಧ ಇಂದ್ರಿಯಗಳಿಂದ ಈ. 
: ಸಂದೇಶವನ್ನು ತಿಳಿದುಕೆಸಿಳ್ಳಬಹುದೆಂಬುದು ಎರಡನೆಯದು. 


ಇಂದಿನ್ನ. ಕಾಲಕ್ಕೆ ಸಮಾಜದಲ್ಲಿ ನ ಆಗತಾ 
ಮಾಹಿತಿಗಾಗಿ ಜ್ಞಾನ ಸಂಪಾದನೆಗಾಗಿ ಶಿಕ್ಷಣದ ಅವಶ್ಯಕತೆ ಇದೆ. 


ಅದಕ್ಕೆ ಸಹಾಯಕವಾಗುವಂತೆ ಪ್ರಸಾರ - ಮಾಧ್ಯ ಮಗಳು ' 


ಇರಬೇಕಾಗುತ್ತ. ದೆ. ಆದರೆ ಕಲೆಯ ಸಂರಕ್ಷಣೆ, ಅಭಿವೃದ್ಧಿ ಮತ್ತು 


| ಸೃಜನಶೀಲತೆಯ ಅವಿಷ್ಕಾ ರಗಳು ಅಷ್ಟೊಂದು ಮಸತ ನನಿಸಧೆ ' 


ಎ. 


ಕೇವಲ ಮನೋರಂಜನೆ ಅಧಿಕವಾಗುತ್ತಿದೆ. 


ಪ್ರವೃತ್ತಿಯನ್ನು ಹೆಚ್ಚಿಸಲು ಬಹಳಷ್ಟು ಹಣ ವಚ್ಚವಾಗುತ್ತ ದೆ. 
ಹಣವು: ಬಂಡವಾಳವಾಗಿ ಇದಕ್ಕೆ ಪೋಷಕವಾದ ಜಿ. ಸ 


ನಿರ್ಮಾಣದಲ್ಲಿ ಸಿಲುಕಿದೆ. ಯಾವ ವರ್ಗದ ಬಿಳಿ 


`` ಅವರ ಕೈಯಲ್ಲಿ ವ್ಕಾ ಪರ-ಅವರೇ ಈ ಪ್ರಸಾರ ಮಾಧ್ಯಮವನ್ನು 


ಯಾವ ರೀತಿ: ಉಳಿಸಬೇಕೆಂಬುದನ್ನು ನಿರ್ಧರಿಸಲು ಶಕ್ತ, ರು. 


; ಮಾನವತೆ, ಕಲೆ, ಕಲೆಯ ಮೌಲ್ಯ ಇವನ್ನು ಅಳವಡಿಸಿಕೊಂಡು ` 


ಕೈಕೊಳ್ಳ ಬೇಕು. | ನ ಸಂ ¥ 


ಈ ಸಂಸ್ಕೃತಿ ರೂಪುಗೊಳ್ಳಬೇಕು. ಹಣ ಗಳಿಕೆಯ ದೃಷ್ಟಿಕೋನ. : 


ದಲ್ಲಿ ಸೇನ ಮಗಳನ್ನು ಬಳಸಲಾಗುತ್ತ! ದೆ. ಸಿ ಸ್ರ್ರೀಗೂ ಅವಳದೇ : ನ 


ಆದ ವ್ಯಕ್ತಿತ್ವವಿಹೆ ಎಂಬುದನ್ನು ಸಂಪೂರ್ಣ ಮರೆತು ಆಕೆ ಅಲ್ಲ 
ಪುರುಷ ದೃಷ್ಟಿಯ ಸ್ತ್ರಿ ಸ್ಟ ಯಾಗುತ್ತಾ ಛ್ಲೆ | 


ಈ ಪರಿಸ್ಥಿತಿಯಿಂದ ಗಂ ಪ್ರಸಾರ ಮಾಡ ಸರು 
ಸೂಕ್ತ ಕವಾಗಿ ಚಿಕಿತ್ಸಕ ಬುದ್ದಿಯಿಂದ ಗಮನಿಸಿ, ಸ್ತ್ರಿ ಸು 
ವ್ಯಕ್ತಿತ್ವವನ್ನು ಕಲುಷಿತಗೊಳಿಸುವ ಪ್ರಚಾರ ಎಲ್ಲೆಲ್ಲಿ ನಡೆದಿದೆಯೋ : 


ಅದರ ಬಗ್ಗೆ ಸ್ತ್ರಿಕಿಯರಲ್ಲಿ ಜಾಗೃತಿ ಉಂಟಾಗಬೇಕು. ಸ್ಥ ಸ್ತ್ರೀಯರೆಲ್ಲಾ - | 


ಸಂಘಟಿತರಾಗಿ ಪ್ರತಿಭಟಿಸುವುದರ ಜೊತೆಗೆ ಸರಕಾರ ಸ್ತ್ರೀಯನ್ನು 
ಆಶ್ಲೀಲವಾಗಿ ಚಿತ್ರಿ ಸುವವರ ಸಾನು ಕಟ್ಟು ನಿಟ್ಟಿ ಶನ ಕ್ರಮ 


# ಹ ಗನ ಮಹಿಳೆಯರು ಸ ಭಾರ, ಅಜ್ಜನ 
ತ ಲ್ಲಿಯೇ ಮುಳುಗಿದ್ದೂ ಅವರಿಗೆ ಶಿಕ್ಷಣದ ಬಗ್ಗೆ 
ಅಗತ್ಯ. ಗ್ರಾಮೀಣ ಮಹಿಳೆ ಪ್ರತಿದಿನ ದುಡಿದರೂ - Nee 
ತ ಸಂಬಳ ಬರುವುದಿಲ್ಲ. ಬಿಸಿಲಿರಲಿ ಮಳೆ ಇರಲಿ ಪ್ರತಿ ದಿನವೂ' 
.. ಕೂಲಿ ಮಾಡಲು ಹೋಗಲೇಬೇಕು. ತಾವು ಕೂಲಿಗೆ 
 ಹೊಗುವುನಲ್ಲದೆ ಜೊತೆಗೆ ತಮ್ಮ ಮಕ್ಕಳನ್ನೂ ಸಹಾಯಕ್ಕಾಗಿ 
ಕರೆದುಕೊಂಡು ಹೋಗುತ್ತಾ 
| ಸ ಈ ಮೇಲಿನ ಡಾ ತನ್ನ 5 ಜನ ಹೆಣ್ಣು 
, ಮಕ್ಕಳೊಂದಿಗೆ. ಜೀವನ ನಿರ್ವಹಣೆ ಮಾಡುತ್ತಿರುವ 
, ಕುಶಾಲನಗರದ ರಾಣಿ ಜಿ ಪಂ: ಸದಸ್ಕರಾದ ಶಶಿಧರ್‌ನ್ನು 
ಭೇಟಿಯಾಗಿ'ಹೇಗಾದರೂ ಮಾಡಿ ನನ್ನ ಮಗಳನ್ನು ಅವಳ ಮನೆ 
|, ಯಜಮಾನರ ಕೈಯಿಂದ ಮಜ ಜೀವ ಉಳಿಸಿ 
”: ಎಂದು ಅಂಗಲಾಚಿದಳು. | 
ಇವಳ ಈ ನೋವಿಗೆ ತತ್‌ಕ್ಷಣವೆ ಸ್ಪಂದಿಸಿದ ಶಶಿಧರ್‌ 
.. ಜಾಗೃತಮಹಿಳಾ ವೇದಿಕೆಯ ಸದಸ್ಯರನ್ನು ಸೇರಿಸಿಕೊಂಡು ಸುಮಾರು 
2 ನರ್ಷದಿಹನ್ತ ಪೊಲೀಸ್‌ ಅಧಿಕಾರಿಯೊಬ್ಬರ ಮನೆಯಲ್ಲಿ 
3 ನರದ ಫಾ ನನ್ನು ಏಂ. 
ನ ನಿಸಿದ್ದಾಯತು 
4s ಸಂ ತಾಯ ತಶಿಧರ್‌ಗೆ ಹೊರು ನೀಡಿದ ಕೂಡಲೇ 
ps ಅವರು ಮತ್ತು ವೇದಿಕೆಯ ಸದಸ [ರು ಸೇರಿ ಇಲ್ಲಿನ ಪೊಲೀಸ್‌ ' 
ನ 
; 


Eh Ss A 


ವೃತ್ತ ನಿರೀಕ್ಷಕರಾದ ಎಂ. ಎಂ. ದೇಸಾಯಿಯವರಿಗೆ ದೂರು” 
"ನೀಡಲಾಗಿ ಬರೀ ಅರ್ಧ ಗಂಟೆಯೊಳಗೆ ಮಗುವನ್ನು ತಾಯಿಗೆ 
» ಒಪ್ಪಿಸುವ ಟ್‌ ಕೆಲವನ್ನು ದೇಸಾಯಿಯವರು 
1 ದರು 


"ಇನ್ನು ಮುಂದೆ ಈ ಹುಡುಗಿಯನ್ನು ನಾನು ಎಲ್ಲೂ ಮನೆ 

y ಕೆಲಸಕ್ಕೆ ಕಳುಹಿಸುವುದಿಲ್ಲ. ಅವಳನ್ನು ಶಾಲೆಗೆ ಕಳುಹಿಸುವ 
` ವಸ್ತು ಮಾಡಿ ಕೊಡಿ. ನಾನು ಶಾಲೆಗೆ ಕಳುಹಿಸುತ್ತೇನೆ 
ಎಂದು ಪೊಲೀಸ್‌ ಠಾಣೆಯಲ್ಲಿ ಬರೆದುಕೊಟ್ಟ ತಾಯಿ; ಶಶಿಧರ್‌ 
ನ ವೇದಿಕೆಯ ಸದಸ್ಯರು ಮಗುವನ್ನು ಶಾಲೆಗೆ ಸೇರಿಸುವ 
ವ್ಯವಸ್ಥೆ ಮಾಡಿ ಹುಡುಗಿಯನ್ನು ಕರೆದು ತರಲು ಮನೆಗೆ 

ಲ ತಾಯಿ ಇನ್ನೊಂದು ಕಡೆ ಮುಂಗಡ ಹಣ ಪಡೆದು. 


ಮಾ ಮನೆಕೆಲಸಕ್ಕೆ ಸೇರಿಸಿದ್ದಳು. ; 
ಸಾಹ ನಮ್ಮ ಈತರ ಒಟ್ಟು ಜನಸಂಖ್ಯೆ ಯ 80% ಜನರಿಗೆ 


ಮಾನಸದ ಪ್ರ ಕಟಣೆ ನು ಓದುಗರ ಆರ್ಥಿಕ ನೆರವನ್ನು ಅವಲಂಬಿಸಿದೆ. ಓದುಗರು ಚಂದಾ 
ನವೀಕರಣದ ಸೂಚನೆ. ಬಂದ ಸೂತ ಚಂದಾ ನವೀಕರಿಸಿ ಸಹಕರಿಸಬೇಕೆಂದು ಕೋರುತ್ತೇವೆ. 


ಅನ್ನ, ನಾರಿ: ಇಲ್ಲ, ಬಡತನದ ಬೇಗೆ ನೀಗಿಸಿಕೊಳ್ಳುವುದಕ್ಕಾಗಿ, 


"ತಮ್ಮ ಜೀವನ ನಿರ್ವಹಣೆಗಾಗಿ - "ಶಾಲೆಯಲ್ಲಿ ಎಲ್ಲಾ 


ಮಕ್ಕ ಳೊಡನೆ ಕೂಡಿ ಆಡಬೇಕಾದ ಮಕ್ಕಳನ್ನು ದುಡಿಮೆಗೆ 
ತಳ್ಳುತ್ತಾರೆ. ಇಂತಹ ಟಬ) ಮಕ್ಕ ಳೆ ದುಡಿಮೆ ಅತೀ 
ಆಗತ್ಯ. 

*ವಿಶ್ವದ 600 ಕೋಟಿ ಜನರಲ್ಲಿ.130 ಕೋಟಿ ಜನ ಕಡು 
ಬಡವರು. 140 ಕೋಟಿ ಜನರಿಗೆ ಶುದ್ಧ ನೀರಿನ ಸೌಕರ್ಯವಿಲ್ಲ. 
300 ಕೋಟಿ ಜನರಿಗೆ ಸರಿಯಾದ ಪ್ರಾಥಮಿಕ ಸೌಕರ್ಯ ವಿಲ್ಲ. 
ಪ್ರತೀ ವರ್ಷ ಒಂದು ಕೋಟಿ ಮಕ್ಕೆಳು ಸರಿಯಾದ ಚಿಕಿತ್ಸೆ ಇಲ್ಲದೆ 
ಸಾಯುತ್ತಾರೆ. ೫ ವರ್ಷಕ್ಕೂ ೧೦ ವರ್ಷಕ್ಕೂ ಮಧ್ಯ ಪ್ರಾಯದ 
೨೫ ಕೊಟಿಗೂ ಅಧಿಕ ಮಕ ಳು ಶಾಲೆಗೆ ಜೋವ ಬದಲು 


ಕೆಲಸಕ್ಕೆ -ಹೋಗುತ್ತಾರೆ. ಅದರಲ್ಲೊ ಸಮಸ್ಯೆಯ ಸಾಲುಗಳ 


ನಡುವೆಯೇ ಜನ್ಮ ತಳೆಯುವ ಹೆಣ್ಣು ಜೀವ ತನ್ನ 
ಬದುಕಿನುದ್ದಕ್ಕೂ ಎದುರಿಸಬೇಕಾಗಿ ಬರುವ ಸವಾಲುಗಳು ಹಲವು 
ಅವಳಿಗೆ ನೀಡಬೇಕಾದ ಪ್ರತಿಯೊಂದು ಸುಖ ಸವಲತ್ತುಗಳ 
ವಿಷಯದಲ್ಲೂ ಸಮಾಜ ಹಲವು ಬಾರಿ ಹಿಚಾರ ಮಾಡಿ 
ಮುಂದುವರಿಯುತ್ತದೆ. - 


ಮಹಿಳೆಯರಿಗೆ : ತಾವು ಬೆಳೆದ ಸಾಧಕ ಸಾಂಸ್ಕೃತಿಕ 


ಹೌಕಟ್ಟನ್ನು ಮೀರಿ ತಮ್ಮದೇ ಆದ ಬದುಕನ್ನು ರೂಪಿಸುವ ಛಾತಿ 


ಛಲವನ್ನು ನೀಡುವ ಅವರ ಕೌಟುಂಬಿಕ-ಬದುಕು ನಂತರದಲ್ಲಿ 
ಅವರನ್ನು ನುಚ್ಚುನೂರಾದ ಕೆನಸುಗಳೊಂದಿಗೆ ದಿನ ನೂಕುವಂತಹ 
ಪರಿಸ್ಥಿತಿಗೆ ತಳ್ಳುವ ಅಮಾನವೀಯ ಪರಿಸರವನ್ನು ನಾವು ಎಲ್ಲೆಡೆ 


ಕಾಣುತ್ತೇವೆ. ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ 


ಪಡಿಸಿಕೊಳ್ಳಲಾಗದೆ ಅಸಹಾಯಕತೆಯಿಂದ ತುತ್ತು ಕೂಳಿ 


ಹೋರಾಡುವ ಪರಿಸ್ಥಿತಿ. ಇದೆ. ಇಂಥವರ ಪರಿಸ್ಥಿತಿಗೆ ಮೊಸಳೆ ; 
ಕಣ್ಣೀರಿಡುವ ಸರಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು 


ಯೋಜಿಸಿ ಜನತೆಯ ಮುಂದಿಟ್ಟು ಪ್ರಜ್ಞಾವಂತರ ಬಾಯಿ 
ಮುಚ್ಚಿಸುವ ಕೆಲಸ ಮಾಡುತ್ತಾ ಬಂದಿದ್ದು, ತಾವು ಯೋಚಿಸಿದ 
ಕಾರ್ಯಕ್ರಮಗಳು ಎಷ್ಟು ಪರಿಣಾಮಕಾರಿಯಾಗಿ ಫಲಾನುಭವಿಗಳನ್ನು 
ಮುಟ್ಟಿವೆ ಎನ್ನುವುದರ ಬಗ್ಗೆ ಯಾವುದೇ ಕುಳಜಿ ತೋರದೆ 
ನಿರಾತಂಕವಾಗಿ, `ನಿಶಿ ಸ೦ತೆಯಿಂಧ ಮುಂದುವರಿಯುವ 


" ಸರ್ಕಾರಗಳಿಂದ ನಾವೇನನ್ನಾದರೂ ನಿರೀಕ್ಷಿ ಸುವುದು ಸಾಧ್ಯವೇ 


ಎಂದು ಯೋಚಿಸಬೇಕಾಗಿದೆ. ಈ” 
| | © 


[a 


ತೆ 


ಬಳು ಎದ್ದೇಳು 


ಓಡು ದೌಡಯಿಸು 


೯ ಆಚೀಚೆ ನೋಡದೆ . 


ದುಗ 2... 
`` ನೇರ ಸೀದ ಆ ಜ್ಯ ಬ 
"ಓಡು, ಇನ್ನೂ ವೇಗವಾಗಿ. . 


ಹೆಚ್ಚ ಹೆಜ್ಜೆಗೂ ಎಚ್ಚರ... 
- ದಿಟ್ಟ ಮನಸ್ಸು ದಾಪುಗಾಲು 
 'ಮೈಯತುಂಬಾಕೆಚ್ಚು 


ರಾ 


ಫಿ 


ಕಸ್ಬುದದೆ ನ 
ಜೇ ಒಬ್ಬಳೇ ತ ..2 
ಸ್‌ ಭಾ] ಜಸ್ಟ 


ಬ 


ಕ್ಕ ಎ ದೂರದಲ್ಲಿ ದಾಹನಿವಾರಕಗಳು 
 ಬಾಟಲಿಗಳಲಿ ಪಾಕೆಟ್ಟು ಗಳಲಿ 
ಗಣಕಯಂತ್ರ ದ ಗರ್ಭಗಳಲ್ಲಿ 


ಸ ಬ ಗಬ್ಬು ದಾನ ಧರ್ಮ 
ವಂದೇ ಮಾತರಂ, ಮಾತ ಪಿತರಂ ' . 
. ಹೈಸ್ಪೀಡ್‌ ಕಾರು, ವಿಂಟೇಜ್‌ ಬೈಸಿಕಲ್‌ - 


ಶೆಲ್ಫಿ ನಲ್ಲಿ ಪೇರಿಸಿಟ್ಟ 


" ಬಿಸಿ ಏರಿಸುವ ತಂಪು ಪಾನೀಯಗಳಲ್ಲಿ 


ಗಟಗಟನೆ ಕುಡಿಡು 


'ಅಂಟಾಸಿಡ್‌ ನುಂಗಿ ತೇಗಿ 
ಮತ್ತೆ ಓಡಲು ಅಣಿಯಾಗು 


ಆಹಾ! ಸ ಸಂಪಿಗೆ ಸೂಸುವ ಸುವಾಸನೆ? 
` ಪುಟ್ಟ ಬಾಟಲಿಯಲಿ ತಕೋ. 
'..ಹುಂಕ್ಸಿಕ್ಕಿಸಿ ಮುಂದೋಡು ಗ ತ | ಯ ಜಾ 2 


` ಹಾದು ತುಂಬಿದವರಿಗೆ?. 1... 
ಛೆ! ಹಲೋ ಹೇಳಿ. ಒಡ 2 2 ಬ ಬ. 


ಅಯ್ಯೊ e ಸೋನ ಇದಿಯೋ ದಾಹ ನಿವಾರಕಗಳು? ' 


ಷ್‌ 


ಓ ಮೈ ಮರೆಯಬೇಡ ಹನ 


ಅರೆ! ಮುತ್ತು ಪೋಣಿಸಿದೆ. ಮಂಜು? 


ರಲ. ಸ್ಟ ಸ ವ ಮ 
" ಅಲ್ಲಿ ಅಲ್ಲಿ ಬಹುದೂರದಲ್ಲಿ ಬಾ 


ಯಾರೂ ಕಾಣದ ಲೋಕದಲ್ಲಿ . ಮ ಲ ನಾ 


 ಯಾರಿಗಸಗಿದಸ್ಟರ್ಗದಲ್ಲಿ 


ಯಾರೂ ನಡೆಯದ ತೋಟದಲ್ಲಿ ಮ ಮ 


ಗ ದ ಜಂ ಮ ಕ ಮ 


ತ್ವರೆ ಮಾಡು . ಸಥ ಚ ೫ ಮ | ಸ ನ ಹ 


IS 
RT 


ಕ 1 ತಿ 


ತ Kd 2 
EST NE - ps pS 

ಹರ SES ಫಟ್ಟ PSS 

AE gS ಟ್ಛ ವ: ಳಿ ತ 
ಸ pe AE AE 

ಗ” ಆಸಸ್‌ 
PS 
ಕ 4 AS 
WE ತ 


We aan ')» ೬ ೧ dd ಜೆಕೆ | 
ಗ "| ತ ಿ » 
p ತ ಸ್ಯಾ 
ಕ ತ ಸ“ ಹಿ 
» 


ತ ಕಸ 


".. *ಇಶ್ತೀಚೆಗೆ ಕ್ರಿಶ್ಚಿಮನ್‌' ನಿಯೋಗವೊಂದು ಪ್ರಧಾನ ಮಂತ್ರಿ 
`` ವಾಹಪಾಯಿಯವರನ್ನು ಭೇಟಿಯಾಗಿತ್ತು. ಭಟಿದ 4 

`ಸಂದರ್ಭದಲ್ಲಿ ಹಲವಾರು ವಿಷಯಗಳು ಚರ್ಚಿತವಾದವು. ಹೀಗೆ 
ಚರ್ಚೆಗೆ ಬಂದ ಹಲವಾರು ವಿಷಯಗಳಲ್ಲಿ ಬಹಳ ದಿನಗಳಿಂದ 
ನೆನೆಗುದಿಗೆ ಬಿದ್ದಿರುವ ಕ್ರಿಶ್ಚಿಯನ್‌ ವೈಯಕ್ತಿಕ ಕಾನೂನಲ್ಲಿನ 
... ಬದಲಾವಣೆಯ ಬೇಡಿಕೆ. ದೆಹಲಿಯ ಅರ್ಚಬಿಷಪ್‌ “ಈ 
ಬದಲಾವಣೆಗೆ ಒಪ್ಪಿಗೆ ನೀಡುವುದರ ಮೂಲಕ ಕ್ರಿಶ್ಚಿಯನ್‌ 
"`` ಜನಾಂಗಕ್ಕೆ ಹೊಸ ಸಹಸ್ರಮಾನದ ಕೊಡುಗೆಯನ್ನು ನೀವು ಏಕೆ 


ನೀಡಬಾರದು ಎಂದು ಕೇಳಿದರು. ಆದರೆ ಪ್ರಧಾನ ಮಂತ್ರಿಯವರು 
ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾನಿದ್ದರು. ಆದರೆ 


... ಅರ್ಚಬಿಷಪ್‌ ಕೇಳುತ್ತಿದ್ದುದು ಕೊಡಿಗೆಯಲ್ಲ, ವಾಸ್ತವದಲ್ಲಿ 


Ye ET AON gad ಒಂ ಟಿ. | red Ue 8 
1 ಕ ಲ ಕ ತಃ 


" ' ಅದು ಕ್ರಿಶ್ಚಿಯನ್‌ ಜನಾಂಗದ ಮಹಿಳೆಯರ ಹಕ್ಕು ಹಾಗೂ: 


ನ್ಮಾಯಪರವಾದ ಪ್ರಶ್ನೆ. 1994 ಫೆಬ್ರುವರಿಯಿಂದ ಮೂರು 
ಮಸೂದೆಯನ್ನು ಮೂಲೆಯಲ್ಲಿಡಲಾಗಿಡೆ. ಈ ಮೂರು 
ಮಸೂದೆಗಳು ಕ್ರಿಶ್ಚಿಯನ್‌ ಕುಟುಂಬದಲ್ಲಿ ಮಹತ್ವವಾದ ಹಾಗೂ 


ನ ' ಸಮಗ್ರವಾದ ಬದಲಾವಣೆಯನ್ನು ಸೂಚಿಸುವಂತಹವು. ಈ 
ಮಸೂದೆಗಳಿಗೆ ಕ್ರಿಶ್ಚಿಯನ್‌ ಜನಾಂಗದ ಹಾಗೂ ಚರ್ಚಗಳ . 

MR ee 

ನ ಮಸೂದೆಗಳು ಕಾನೂನಿನ ಸ್ವರೂಪವನ್ನು ಪಡೆದಾಗ 


ದೇಶದ ಕ್ರಿಶ್ಚಿಯನ್‌ ಜನಾಂಗಕ್ಕೆ ಸಂಪೂರ್ಣವಾಗಿ 
ಅನ್ವಯವಾಗುತ್ತದೆ. ಇತರ ಪ್ರಗತಿಪರ ಕೌಟುಂಬಿಕ 


' ಕಾನೂನುಗಳೆಂತೆ ಇದು ಸ್ತ್ರೀಪರ ಅಂಶಗಳನ್ನು ಒಳಗೊಂಡಿದೆ. 


ಏಳು ವರ್ಷಗಳ ದೀರ್ಫಾವದಿಯಿಂದ ಈ ಮಸೂದೆಗಳು ' 


.. ಮನ್ನಣೆಗಾಗಿ ಕಾಯುತ್ತಲೇ ಇವೆ. ಕಾಂಗ್ರೆಸ್‌ ಸರ್ಕಾರ, ನಂತರ. 
ಬಂದ ಯನೈೆಟೆಡ್‌ ಫ್ರಂಟ್‌ ಹಾಗೂ ಬಿ.ಜೆ.ಪಿ. ಹೀಗೆ ಎಲ್ಲಾ 
ಸರ್ಕಾರಗಳು ಈ ಮಸೂದೆಯನ್ನು ನಿರ್ಲಕ್ಷಿಸುತ್ತಲೇ ಬಂದಿವೆ. 

ಭಾರತದಲ್ಲಿ ಹೆಚ್ಚು `ಜನ ಬೆಂಬಲವುಳ್ಳ ಎ.ಪಿ.ಸಿ.ಯು ಈ 

'.. ಮಸೂದೆಯನ್ನು ಕಾಯಿದೆಯನ್ನಾಗಿಸುವ ಚಳುವಳಿಯನ್ನು 

ರಾಷ್ಟ್ರಾದ್ಯಂತ ನಡೆಸುವ ಪ್ರಯತ್ನವನ್ನು ಮಾಡುತ್ತಿದೆ. 


ಭಾರತದ ಎಲ್ಲಾ ಧರ್ಮದ ವೈಯಕ್ತಿಕ ಕಾನೂನುಗಳು, 


ಹ ಸಿಜೆ ಉತ್ತರಾಧಿಕಾರತ್ವ, ಪರಿಹಾರ, ದತ್ತು ತೆಗೆದುಕೊಳ್ಳುವುದು 
': ಮುಂತಾದ ವಿಚಾರದಲ್ಲಿ ಸ್ತ್ರೀ ವಿರೋಧಿ ಅಂಶಗಳನ್ನು 
piv ಒಳಗೊಂಡಿದೆ. 1869ರ ಇಂಡಿಯನ್‌ ಡರ ಆಕ 1972ರ 


ಊ 


 ಮೂಲೆಗುಂಪಾದ ಕ್ಲ ್ರಿಶ್ಚಿ ಯನ್‌. ಮಸೂದೆಗಳು . 


ಕ್ರಿಶ್ಚಿಯನ್‌ ಮ್ಯಾರೇಜ್‌ ಅಕ್ಸ್‌ ಬದಲಾವಣೆಯಾಗಬ್ಳೇಕಾದ 
ಕಾನೂನುಗಳು., ಮುದುವೆ ಎಷ್ಟೇ ಕ್ರೂರ. ಹಾಗೂ 
ಅಮಾನುಷವಾಗಿದ್ದರ ಮದುವೆಯಾಗಿದ್ದರೂ, `ಈ 
ಕಾನೂನಿನಡಿಯಲ್ಲಿ ವಿಚ್ಛೇದನ ಪಡೆಯುವುದು ಸಾಧ್ಯವಿಲ್ಲ 
ದಂತಾಗಿದೆ. 


ಬ್ರಿಟಿಷರು ಭಾರತದಲ್ಲಿ ಇದ್ದ ಕಾಲದಲ್ಲಿ ಈ ಕಾನೂನುಗಳು 


"ಅವರಿಂದ ರಚಿತವಾದವು. ಅಂದು ಬ್ರಿಟಿಷ್‌ "ಮದುವೆ'ಗೆ 


ಸಂಬಂಧಪಟ್ಟಂತೆ ಇದ್ದ ಸಂಪ್ರದಾಯದ ಹಿಂದಿರುವ " 
ಪರಿಕಲ್ಪನೆಯನ್ನು ಆಧರಿಸಿ ಅಂದಿನ ಕಾನೂನುಗಳು ರಚಿತ 
ವಾಗಿದ್ದವು. ತಮಾಷೆಯೆಂದರೆ ಆ ದೇಶದಲ್ಲಿ ಇಂತಹ 
ಕಾನೂನಿನಲ್ಲಿ ಮೂಲಭೂತವಾದ ಬದಲಾವಣೆಯನ್ನು ತಂದು 
ಒಂದು ಶತಮಾನವೇ ಕಳೆಹಿದ್ದರೂ, ಭಾರತದಲ್ಲಿ ಈ 
ಕಾನೂನುಗಳು ನಿಂತ ನೀರಿನಂತೆ ಇದ್ದಲ್ಲೇ ಇವೆ. 80ರ 
ದಶಕದಿಂದ ಕ್ರಿಶ್ಚಿಯನ್‌. ಜನಾಂಗದ ವಿವಿಧ ಪಂಗಡಗಳು ಈ 
*ಓರ್ಚೆಯಲ್ಲಿ _ ಭಾಗ್ಭವಹಿಸುತ್ತಾ ಬಂದಿದೆ. 


`` ಪ್ರಸ್ತುತದಲ್ಲಿನ ಕಾನೂನಿನಲ್ಲಿ ತ್ಕ ತರುವಂತೆ 
ಹಾಗೂ ಹೊಸ ಕ್ರಿಶ್ಚಿಯನ್‌ ವಿವಾಹದ ಕಾನೂನಿಗಾಗಿ, ಈ 

ಪಂಗಡದ ಹಲವಾರು ಗುಂಪುಗಳು ಸರ್ಕಾರದ ಮೇಲೆ ಒತ್ತಡವನ್ನು 
ಹಾಕುತ್ತಲೇ ಬಂದಿದೆ. 

ಪ್ರಾರಂಭದಲ್ಲಿ ಕ್ಯಾಥೋಲಿಕ್‌ ಬಿಷಪ್‌ ಕಾನ್‌ಫೆರೆನ್ಸ್‌ ಆಫ್‌ 
ಇಂಡಿಯಾ. ಹಾಗೂ ರೋಮನ್‌ ಕ್ಕಾಥೋಲಿಕ್‌ ಗ್ರೂಪ್‌ 
ವಿರೋಧಿಸಿತ್ತು. ಮದುವೆ ಮುರಿದು ಬೀಳದ ಒಂದು ಪವಿತ್ರ ' 
' ಬಂಧನವಾಗಿತ್ತು. ಈ ಭೂಮಿಯ ಮೇಲೆ ಒಂದು ಬಾರಿ ಮದುವೆ: 
ಏರ್ಪಟ್ಟರೆ, ಯಾವುದೇ ಶಕ್ತಿಯು ಅದನ್ನು ಬೇರ್ಪಡಿಸಲು 
ಸಾಧ್ಯವಿಲ್ಲವೆಂಬ ನಂಬಿಕೆ ಅವರಲ್ಲಿ ತ್ತು. 


. 1984ರಲ್ಲಿ ಸಕೆಯುಕ್ತ ಮಹಿಳಾ ವೇದಿಕೆ ಕ್ರಿಶ್ಚಿಯನ್‌ 
ವೈಯಕ್ತಿಕ ಕಾನೂನಿನಲ್ಲಿ ಬದಲಾವಣೆಯನ್ನು ತರುವ 
ಪ್ರಯತ್ನವನ್ನು ಪ್ರಾರಂಭ ಮಾಡಿತು. ವೈಯಕ್ತಿಕ ಕಾನೂನಿನಲ್ಲಿ 
ಬದಲಾವಣೆಯನ್ನು ಸೂಚಿಸಿ ಒಂದು ಕರಡು ಪ್ರತಿಯನ್ನು ಸಹ 
ತಯಾರಿಸಿತು. 1990ರ ವೇಳೆಗೆ ಮದುವೆಗೆ, ಉತ ತ್ರರಾಧಿಕಾರತ್ವ 
ಹಾಗೂ ದತ್ತು, ಇವುಗಳಿಗೆ ಸಂಬಂಧಪಟ್ಟಂತೆ ಮೂರು 
ಮಸೂದೆಗಳನ್ನು ತಯಾರುಮಾಡಿ ಸಮಾನತೆಯ ಹಿನ್ನೆಲೆಯಲ್ಲಿ 
ಹಾಗೂ ಸ್ತ್ರೀಯರಿಗೆ ನ್ಯಾಯ" es ಹಿನ್ನೆಲೆಯಲ್ಲಿ 


ಷ್‌ ವಾಗಿದೆಯೆಂಬ ವಾದವನ್ನು ಸಹ ಮುಂದಿಡಲಾಯಿತು. 
ಸತ "ಆದರೆ" ಮೂರು ವರ್ಷಗಳ ಕಾಲ ಸತತವಾಗಿ ನಡೆಸಿದ” 


ಕೌಟುಂಬಿಕ ಕಾನೂನಿನಲ್ಲಿ ಸೂಚಿಸ Pe ಬದಲಾವಣೆಗಳು 
ಸಕಾರಾತ್ಮ ಕವಾದ ಬದಲಾವಣೆಗಳು. 

“ ಫ್ರೊಟಸ್ಟೆಂಟ್‌ ಹಾಗೂ ಸಂಪ್ರದಾಯವಾದಿ ಚರ್ಚ ಸಹ 
ಈ ಹೊಸ ಮಸೂದೆಗೆ ಬೆಂಬಲ ನೀಡುತ್ತದೆ. ಆದರೆ ಕ್ಯಾಥೋಲಿಕ್‌ 


"ಬಿಷಪ್‌ ಕಾನ್‌ಫರೆನ್ಸ್‌ ಆಫ್‌ ಇಂಡಿಯಾ ಮಾತ್ರ ಈ 
ಬದಲಾವಣೆಗೆ ತನ್ನ ಸಮ್ಮತಿಯನ್ನು ನೀಡಲಿಲ್ಲ. 1990ರಲ್ಲಿ 


ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಮಹಿಳಾ ಸಮಾವೇಶದಲ್ಲಿ ಈ ' 


ಕರಡನ್ನು ಕುರಿತು ವಿವಿಧ ಧಾರ್ಮಿಕ. ಮುಖಂಡರೊಂದಿಗೆ 
ಚರ್ಚಿಸಲಾಯಿತು. ಆದರೆ ಸಿ.ಬಿ.ಸಿ.ಐ. 'ಮಾತ್ರ ವಿಚ್ಛೇದನಕ್ಕೆ ' 


" . ಸಂಬಂಧಪಟ್ಟಂತೆ ಹೊರತುಪಡಿಸಿ ಉಳಿದ ಎಲ್ಲಾ ಹರಾ 


... ಸಮ್ಮತಿ ನೀಡುವುದೆಂದು ತನ್ನ ನಿಲುವನ್ನು ಸ್ಪಷ್ಟಪಡಿಸಿತು. ಈ 
ಕ ಸ ರೋಮನ್‌ ಕ್ಕಾ ಥೋಲಿಕ್‌ ಚರ್ಚನ ನಿಗ ಪೂರಕ 


| ಚರ್ಚೆಯ ಫಲವಾಗಿ ಸಿ.ಬಿ.ಸಿ.ಐ.ಯೊಂದಿಗೆ ಒಂದು ಒಪ್ಪಂದಕ್ಕೆ 


ಬರುವುದರ ಮೂಲಕ ಒಂದು ಒಮ್ಮತಕ್ಕೆ ಬರಲು ಸಾಧ್ಯವಾಯಿತು. 


` ಅಂತಿಮವಾಗಿ ವಿಚ್ಛೇದನವನ್ನು ಮದುವೆಯ ಮೇಲೆ ಪ್ರಭಾವ 


 ಜೀರುವ ಸಿವಿಲ್‌ ಅಂಶಗಳನ್ನು ಕೊನೆಗೊಳಿಸುವುದು ಎಂದು. 
`ವ್ಯಾಖ್ಯಾ ನಿಸಲಾಯಿತು. ಇದು ಮದುವೆಯನ್ನು ಮುರಿಯಲು / 
" ಸಾಧ್ಯವಿಲ್ಲವೆಂಬ ಚರ್ಚ ನಂಬಿಕೆಗೆ ವಿರೋಧವಾಗಿಲ್ಲ ವೆಂಬ 


ನಿಲುವಿನಿಂದ. ಈ. ಮಸೂದೆಗೆ ಸಮ್ಮತಿ ನೀಡಲಾಯಿತು. 


:. 1994ರಲ್ಲಿ ಈ ಮೂರು ಮಸೂಡೆಗಳನ್ನು ಅಂದಿನ ಪ್ರಧಾನ " 
ಮಂತ್ರಿ ನರಸಿಂಹರಾವ್‌ರವರಿಗೆ ಸಲ್ಲಿಸಲಾಯಿತು. ಕ್ರೈಸ್ತ ಜನಾಂಗದ ' 


ಜಿ ವಿವಿಧ ಧರ್ಮಗುರುಗಳು ವಿವಿಧ ಪ್ರತಿನಿಧಿಗಳೊಂದಿಗೆ ನಡೆಸಿದ 
ಚರ್ಚೆ, ಸಂವಾದದಿಂದಾಗಿ ಒಂದು ತೀರ್ಮಾನಕ್ಕೆ ಬರಲಾಯಿತು. 


' ಆದರೆ 1996 ಮಾರ್ಚ್‌ನಲ್ಲಿ ಅಂದಿನ ಕಾನೂನು ಮಂತ್ರಿಯಾಗಿದ್ದ 


ಎಚ್‌. ಆರ್‌. ಭರದ್ವಾಜರವರು ಅಲ್ಪಸಂಖ್ಯಾತರ ಒತ್ತಡ ಬರದ 


ಹೊರತು ವೈಯಕ್ತಿಕ ಕಾನೂನಿನಲ್ಲಿ ಸರ್ಕಾರ ಹಸ್ತಕ್ಷೇಪ ನಡೆಸಲು 
ಇಚ್ಛೆ ಪಡುವುದಿಲ್ಲ ಎಂದು ನುಡಿದಿದ್ದಾ ರೆ. ಸರ್ಕಾರ, : 
ಅಲ್ಪಸಂಖ್ಯಾತರ ಆಯೋಗ ಈ ವಿಷಯವನ್ನು ಕುರಿತು ವಿವಿಧ .. 


ತ ಜನಾಂಗದ: ನಾಯಕರುಗಳನ್ನು ಬೇಟಿಯಾಗಿ ಚರ್ಚೆಯನ್ನು 


ಮುಂದುವರಿಸಲಾಗುವುದು. ಈ ಮಸೂದೆಯನ್ನು ಲ 


: ಯನ್ನಾಗಿ ಮಾಡುವುದು ಅಲ್ಲಾ )ವಧಿಯಲ್ಲಿ ಮಚುವುದು 
"ಸಾಧ ವಿಲ್ಲವೆಂದು ಅವರು ಅಭಿಪ್ರಾಯ ಪಟ್ಟಿದ್ದಾರೆ. 


ಅಲ್ಪ ಸಂಖ್ಯಾತ ಆಯೋಗದ ಸದಸ್ಯರಲ್ಲಿ ಒಬ್ಬರಾದ ಬಿ. 


ಎಸ್‌. ದಾದಲ್‌ವಾಲಿಯಾರವರು' “ಆಯೋಗವು. ಈಗಾಗಲೇ ' 


ಕ್ರಿಶ್ಚಿಯನ್‌ ಮಸೂದೆಯನ್ನು ಮಂಡಿಸಿ ಕಾನೂನಿನ ಸ್ವರೂಪವನ್ನು 


ನೀಡುವಂತೆ ಈಗಾಗಲೇ ಸರ್ಕಾರಕ್ಕೆ ತಿಳಿಸಲಾಗಿದೆಯೆನ್ನುತ್ತಾರೆ. 
ಶಶಿ ಯನ್‌ರ ಬೇಡಿಕೆಯಂತೆ | ಕುರಿತು Ts | 


038 ಮುಕೇನ ಸರ್ಕಾರಕ್ಕೆ ಒತ್ತ ಡವನ್ನು ಸಹ ಹಾಕಬೇಕೆಂದು 
ಅವರು ಹೇಳುತ್ತಾ ಡ್ಯ. 1% 


| ಮಜ ದಶಕಗಳಿಂದ ಈ ಮಸೂದೆ ಮೂಲೆಗುಂಪಾಗಿ... 
ಕುಳಿತಿದೆ. ರಾಯ ಬದಲಾಗಿದ್ದ; ರೂ ಈ ಮಸೂದೆಗೆ. 
ಕಾನೂನು ಸ್ಟ ರೂಪವನ್ನು ನೀಡಲು ಹಿಂಜರಿಯುತ್ತಿವೆ. . 
ಪರಿಣಾಮವಾಗಿ ಕ್ರಿಶ್ಚಿಯನ್‌ ಸ್ಪಿ ಶ್ರೀಯರು ಮೌನವಾಗಿ 
ರೋಧಿಸುವುದು ಮುಂದುರಿಯುತ್ತ ತ ಇದೆ." ೯.1 


ಈ ಹಿನ್ನೆ ಲೆಯಲ್ಲಿ ಜನವರಿ 15ರಂದು: ಕಾನ್ಪು ರದಲ್ಲಿ 
ಭಾಗದ, ಎ.ಪಿ.ಸಿ.ಯು ಈ ಸಮಸ್ಯೆ ಯನ್ನು. ಕುರಿತು, 
ದೇಶದಾದ್ಕ ತ. ಚಳುವಳಿಯನ್ನು ನಡೆಸಲು ತೀರ್ಮಾನಿಸಿದೆ." 
ಕ್ರಿಶ್ಚಿ ಯನ್‌ ಜನಾಂಗದ ಬಹುತೇಕ ಜನರ: ಬೆಂಬಲವಿರುವ ಈ 
ಕೂಗು ಎನ್‌.ಡಿ. ಎ. ಸರ್ಕಾರದ ಕಿವಿಗೆ ಕೇಳುವವ, ಕಾಮು 


ನೋಡಬೇಕು? . ತ ತ 1 ಹ 


ಚ ಬ 


ನ 


ಹಾರ ಜಡಿ ಹಾರ ಹಿಡಿ ನ 
ವಿಶಾಲ ವ ಸ 

ಕ ಹಾರುವ ಹಕ್ಕಿ ರೆಕ್ಕೆ : ಮ 

 ಕತ್ತರಿಸ ಬೇಡಿ 


ಸ ಧರ್ಮ, ಹ ಆಯುಧದ 


- ಠೆಕ್ಕಪಕೃಕತರಿಸಿ 


ಬಂಧನದ ಚೂರಿಯಲಿ 
ಚುಚ್ಚಿ ಹಿರಿಯಬೇಡಿ!. ಬ ಇಚ ಸಜ 
.' ಬದುಕು ಬರಡಾಗಿಸಲು ಬೇಡಿ! ರ .. 
ಸಪ್ತವರ್ಣದ ಮೆರುಗನುಟ್ಟು. ಶಿ 
. ನಳನಳಿಸುವ ಭಾವನೆಗಳಿಗೆ ` ಡನ 
ಆ ಜೇವಕೊಟ್ಟು. ನ ನ 
: ' ವಜ್ರದರಳಿನಂತೆ ಮಿನುಗಲು ' ಜಾ ಇ! 
ಇ... ವಿಹರಿಸುವ ಹಕ್ಕಿಯಂತೆ ಹಾರಲು : .. .. .. 1. 
` ಹಾರ ಬಿಡಿ, ಹಾರಬಿಡಿ 
"ವಿಶಾಲ ಜಗದೊಳು. 
"ಹಾರೊ ಹಕ್ಕಿ ರೆಕ್ಕೆ 
ಸ ಕತ್ತ ಡಿಸ ಸ ಬೇಡಿ 


9 ಗೊರೂರು ಸು ಪಂಕಜ, ಹಾಸನ ಜಲ್ಲೆ | ಸ ಕ 


ಖ್‌ ಮ 


"ಬಯಸ ಕುರಿತು ಮಾಹಿತಿ ಪೂರ್ಣ ಪಜ ಹನಪಿಂದಸ್ನು ಪ್ರಕಟಿಸಿದ್ದೀರಿ. ಅದು ತುಂಬಾ ಉಪಯುಕ್ತವಾಗಿದೆ. ಸರಸ್ವ 2 


ದು. ಅವರ "ದಲಿತ ಸ್ತ್ರೀಲೋಕ'ವು ಮನಮುಟ್ಟುವಂತಿದ್ದರೂ ಅದು ಸಮಸ್ಕೆಯ ಒಂದು ನನನ ತ್ತ ತೋರುತ್ತಿದೆಯೇನೋ ಎನ್ನಿಸಿತು. ' 
5 ನಮ್ಮನು ಬ ಸ್ಮ ಪರಿಚಯ ನಿಜಕ್ಕೂ ಅವಶ್ಯಕವಾಗಿದೆ. ' 


- ರೂಪ ಹಾಸನ, ಹಾಸನ -573 201 
ಗೆ ಪತ್ರಿಕೆಯಲ್ಲಿ ಜವರ ಮಹಿಳೆಯು ಯಾವ ರೀತಿ ಶೋಷಣೆಗೆ ಒಳಗಾಗುತಿ ದ್ದಾಳೆ ಎಂಬುದನ್ನು ಮಾತ್ರ ಪ್ರಕಟಿಸುವಿರಿ. ಇದರ 


ಹ” ಜೊತೆಗೆ ಶೋಷಿತ ಮಹಿಳೆ ಎಚ್ಚೆತ್ತುಕೊಳ್ಳಲು ಬೇಕಾದ ಮಾಹಿತಿ ಮಹಿಳೆಯರ ಶಿಕ್ಷಣದ ಮಟ್ಟ ಯಾವ ರೀತಿಯಲ್ಲಿ ಬೆಳೆಯಬೇಕು ಮುಂತಾದ 
ವಿಷಯಗಳನ್ನು ಪ್ರಕಟಿಸಿ ಮತ್ತು ಈ ಪತ್ರಿಕೆ 12 ವರ್ಷಗಳಿಂದ ಜೀವಂತವಾಗಿದ್ದರೂ ಪತ್ರಿಕೆಯ ಪರಿಚಯ ಬೆರಳೆಣಿಕೆಯಷ್ಟು ಮಂದಿಗೆ 
ಮಾತ್ರವಿದೆ. ಆದ್ದರಿಂದ ಈ ಪತ್ರಿಕೆಯು ಬೆಳೆಯಲು ಪತ್ರಿಕೆಯ ಪ್ರಚಾರ ಮಾಡುವುದು ಅತ್ಮವಶ್ಮಕ. ಆದ್ದರಿಂದ ಮೊದಲು ಈ ಕಾರ್ಯವನ್ನು ' 
ಅದಷ್ಟು ಬೇಗ NS ಒಳಿತು. 


- ಎಂ. ಕಾವ್ಯ ಶ್ರೀ, ಕೆ ಆರ್‌. ಪೇಟೆ -571 426 
ಮಾನಸ ಪ್ರಜನನ ಓದ, ಅದನ್ನು ಮಹಿಳೆಯರೇ ಸ್ವಶ್ರಮದಿಂದ ನಡೆಸುತ್ತಿರುವುದು ತಳದು ಹೆಮ್ಮೆ ಎನಿಸಿದೆ. ನಿಜಕ್ಕೂ ಪತ್ರಿಕೆ 


ನ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ಸಫಲವಾಗುವಂತಿದೆ. ಖಂಡಿತಾ ಚಂದಾದಾರಳಾಗುತ್ತೇನೆ. ಪತ್ರಿಕೆ ಹೊರತರಲು ಶ್ರಮಿಸುತ್ತಿರುವ ಎಲ್ಲರಿಗೂ 
33 ನನ್ನ ಅಭಿನಂದನೆಗಳು, ಜಾಗೃತಿ ಮೂಡಿಸುವ ಕೆಲಸದೊಂದಿಗೆ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ನೆರವಾಗುವಂತೆ ಸಂಘಟನೆ ಮಾಡಿಕೊಳ್ಳುವುದು | 
'ಉತ್ತಮನಲ್ಲಷೆ?' ತಪ ಪ್ರಯತ್ನ ನಡದದ್ದರೆ; ಅದಕ್ಕಾಗಿ ನನ್ನ ಕೃತಜ್ಞತೆಗಳು. 


TE - ಎಚ್‌. ಎಸ್‌. ಅರ್ಪಣಾ, ಉಜಿರೆ 
"ಒಂದು ಅಧ್ಯಯನ” - - ಕರ್ನಾಟಕ ಸಂದರ್ಭದಲ್ಲಿ EE ಭಜಿಸು: 'ಬ್ರಾಹ್ಮಣೇತರ ಮಹಾರಾಜರ (ವಡೆಯರ್‌) ಕಾಲದ 


ಈ ಡೆವಲಪ್‌ಮೆಂಟ್ಸ್‌, ವಚನ ಸಂದರ್ಭದ ಸಾಮಾಜಿಕ ಕಟ್ಟುಗಳ ಕದಲಿಕೆ, ಶೂದ್ರ, ದಲಿತ ವರ್ಗಗಳ ಸಂಘಟನೆಯು ಕುದಿಯೊಡೆದದ್ದು 


ಎಲ್ಲವುಗಳ ವಿಷದ ವಿಶ್ಲೇಷಣೆ ಇಂದಿನ ಮಹಿಳಾ ಮೀಸಲಾತಿ ಮಾತುಕತೆಯಲ್ಲಿ ತುಂಬಾ ಪ್ರಸ್ತುತವಾಗಿಸಿದೆ. `ಭಾರತೀಯ ಜನ ನಡವಳಿಕೆಯಲ್ಲಿ 


| ಮೀಸಲಾತಿಯು ಎಲ್ಲೋ ಒಂದು ಕಡೆ ದಲಿತ ಪುರುಷನಿಗಾದರೂ ಜೀವ ತುಂಬಿದೆ. ಆದರೆ ದಲಿತ ಮಹಿಳೆ ಯಾವ ಪಾಪಕ್ಕೆ ಹೆಣ್ಣಾಗಿ ಹುಟ್ಟು 


ಪಡೆದಳೋ?: ಈ ಹಿಂದೂ ಸಮುದಾಯ ಯಾವ ಮಟ್ಟದಲ್ಲೂ ಆಕೆಯ ಸ್ವೀಕೃತಿಯನ್ನು ಪಾತಾಳಕ್ಕೆ ತಳ್ಳಿದೆ. ಎಲ್ಲ ವಿಧದಿಂದ ಉತ್ತಮ 


.. ಮಟ್ಟಕ್ಕೆ ಬರುವ ದಲಿತ ಪುರುಷನನ್ನು ತೆಕ್ಕೆಗೆ ತೆಗೆದುಕೊಳ್ಳುವ ಮೇಲ್ಜಾತಿಯ ಸಮಾಜ ಅದೇ ದಲಿತ ಹೆಣ್ಣನ್ನು? 


ಶೂನ್ಮದಲ್ಲಿ ಫಲಿತತೆ ಹಂತದಿಂದ ದಲಿತ ಹೆಣ್ಣನ್ನು ಮೇಲ್ತರುವ ತಳ ಪ್ರಯತ್ನ ಅಮೂಲಾಗ್ರವಾಗಿ ಆಗಬೇಕು. ಅಸ್ಪೃಶ್ಯ ಮಹಿಳೆ, ಈ 


' ಭಾರತೀಯ ಸಮೂಹದಲ್ಲಿ ಎದ್ದು, ನಿಂತು, ನಡೆಯುವವರೆಗೆ ಅವಳ ವಿಶೇಷ ಮೀಸಲಾತಿ ಜೀವ ಉಸಿರಿನಷ್ಟೇ ಅಗತ್ಯ. ಅದೇ ಹೆಜ್ಜೆಗಳ 


ಕೂಡ ಚೇತರಿಕೆ ಆಗಬಲ್ಲದು. (ಸರಸ್ವತಿಯವರ "ದಲಿತ ಸ್ತ್ರೀ' ಲೋಕ ಕರಳು ಕಲಕುತ್ತದೆ) ಮೊನ್ನೆ ಗ್ರಾಮ, ತಾಲ್ಲೂಕು, ಜಿಲ್ಲಾ, ಚುನಾವಣೆಗಳ. 


1. ಸಂದರ್ಭದಲ್ಲಿ ಬುಗುಡಿ, ಬಾವರಿ, ಮೂಗುತಿಗಟ್ಟಿ, ಚಿನ್ನ, ಸೀರೆ ಕುಬುಸಗಳ ಬಿಚ್ಚಾಡು ತುರುಬಿನಲ್ಲಿ ಚೆಂಡು ಹೂ, ಹಸಿರು ಬಳೆಗಳ ಸಿಗ್ಗು 
 ಒರೆಯಲ್ಲಿ ನಿಜಕ್ಕೂ ಪುಸಿ ಮಬ್ಬಿನ ಕರದುವೋಳಗಿಂದ ಬೀದಿಯ ಬೆಳಕಿಗೆ. ಕಿಣಿ ಕಿಣಿ ಹೆಜ್ಜೆ ಸ್ವರದಂತೆ ಅವರ ರಾಜಕೀಯ ಪಾದಾರ್ಪಣ 
ಬೆಳಗಾಗಲಿ ಬೆಳಗಾಗಲಿ ಮಹಿಳಾ ಮೀಸಲಾತಿ. 


- ಉತ್ತನೂರು ರಾಜಮ್ಮ, ಚಿಂತಾಮಣಿ 


ನಿಮ್ಮ ಪತ್ರಿಕೆಯನ್ನು ನೋಡಿ ಹಾಗೂ ಓದಿ ನನಗೆ ತುಂಬಾ ಸಂತೋಷವಾಯಿತು. ಮಹಿಳೆಯರಲ್ಲಿ ಸಮಾನತೆ ತರಲು ಹಾಗೂ 

' ಅವರನ್ನು ಎಚ್ಚರಿಸುವತ್ತ ನೀವು ಇಡುತ್ತಿರುವ ಹೆಜ್ಜೆ ದಿಟ್ಟ ಹೆಜ್ಜೆಯಾಗಲಿ ಹಾಗೂ ನಿಮಗೆ ಆ ಪತ್ರಿಕೆ ನಡೆಸಲು ಸೂಕ್ತ ಸಹಾಯ 

ನ್‌ ಪತ್ರಿಕೆಯು ದೊಡ್ಡ ಪ್ರಮಾಣದಲ್ಲಿ ಹಲವಾರು ಪುಟಗಳನ್ನು ಹೊತ್ತು ಹೊರ ಹೊಮ್ಮ ಲಿ ಎಂಬುದು ನನ್ನ ಆಶಯ. 
(ಓದುಗರೊಬ್ಬರಿಂದ) 


'2000 ಇಸವಿಯ ಏಪ್ರಿಲ್‌ ತಿಂಗಳ 24 ರಂದು ಮೈಸೂರಿನ : 


ಇನ್‌ಸ್ಟಿಟ್ಕೂ ಟ್‌ ಆಫ್‌ ಇಂಜಿನಿಯರ್ಸ್‌ ಸಭಾಂಗಣದಲ್ಲಿ 


| "ಮಹಿಳೆಯರ ಹಕ್ಕು ಮತ್ತು ಸ್ಥಾ _ನಮಾನ' ಎಂಬ ವಿಷಯವಾಗಿ - 
ಇದರ. 


ವಿಚಾರ" ಸಂಕಿರಣವೊಂದನ್ನು ಏರ್ಪಡಿಸಲಾಗಿತ್ತು. 
ವ್ಯವಸ್ಥಾಪಕರು ಕೋಮುವಾದಿ ಸಂಘಟನೆ ಎಂಬ (ಅಪ) ಖ್ಯಾತಿಗೆ 
ಸುಂಯಾಗಿರುವ ಜಮಾತ್‌ ಎ ಇಸ್ಲಾಮಿಯ ಮಹಾ 
ಘಟಕವಾಗಿತ್ತು. ಈ ಸಂಕಿರಣವನ್ನು ಕರ್ನಾಟಕ ಮತ್ತು ಗೋವಾ 


ರಾಜ್ಕಗಳ ಘಟಕಗಳು ಏಪ್ರಿ ಲ್‌21 ರಿಂದ ಏಪ್ರಿಲ್‌. 28ರವರೆಗೆ 


ಥ್‌ ವ್ಯ ವಸ್ಥೆ ಮಾಡಲಾಗಿತ್ತು. "ಈ ಹಿಂದೆ 1982ರಲ್ಲಿ 


“ಕೋಮು ಸೌಹಾರ್ದ ಮತ್ತು: ಚಾರಿತ್ರ್ಯ ನಿರ್ಮಾಣ 


| ಸಪ್ತಾ ಹವನ್ನು, 4991ರಲ್ಲಿ "ಸಮಾನತೆ: ಮತ್ತು ಸಾಮಾಜಿಕ 
| ನ್ಕಾಯ' ಸಪ್ತಾ ಹಗಳನ್ನು ಆಚರಿಸಲಾಗಿದ್ದು , ಈ ಬಾರಿ 
| ಮಹಿಳೆಯರನ್ನು ಕುರಿತಂತೆ. ಮೊಟ್ಟಮೊದಲಿಗೆ ರಾಜ್ಯಾದ್ಯಂತ 
| ಕಾರ್ಯಕ್ರ ಮಗಳನ್ನು ಹಮ್ಮಿಕೊಂಡವು, ಮೂಲ ಬ: 


ಸಂಘಟನೆ ಎಂದು ಕರೆಸಿಕೊಳ್ಳುವ ಜಮಾತ್‌ ಎ ಇಸ್ಲಾಮಿಯ 
ಒಂದು ಮಹತ್ವದ ಹಾಗೂ ವಿಶಿಷ್ಟ ಕಾರ್ಯಕ್ರಮವೆನ್ನಬಹುದು..: 


ಅದಕ್ಕಾಗಿ ಅದು ಅಭಿನಂದನಾರ್ಹ. ಈ ಕಾರ್ಯಕ್ರಮ ಹಲವು 
ಕಾರಣಗಳಿಗಾಗಿ ಮೈಸೂರಿಗರ ಗಮನ ಸೆಳೆಯಿತು: ಕೋಮು 
ಸಂಘಟನೆಯಾದ ಮಹಿಳಾ ಚಳವಳಿಯ ಮ 


5. ವಿಚಾರ ವಿನಿಮಯ ಮಾಡಿಕೊಳ್ಳುವ ಆಸಕ್ತಿ, ಕಾಳಜಿ, ಕಾತರ 


ತೋರಧಿದ್ದುದ್ದು ಅತ್ಯಂತ ಆಸ್ಥೆ. ಯಿಂದ. ಕಾರ್ಯಕ್ರಮವನ್ನು 


ಸ ೦ನೆ ವನಜ 


Jy 


ವ್ಯ ವಸ್ಥೆಗೊಳಿಸಿದ್ದುದು; ಯ ಮಹಿಳೆಯರನ್ನು. ' 
ಕಾರ್ಯಕ್ರಮದಲ್ಲಿ 'ಭಾಗವಹಿಸುವಂತೆಮಾಡಿದ್ದುದು ಅವುಗಳಲ್ಲಿ ಸ 
ಮುಖ್ಯವಾದವು. ಕಾರ್ಯಕ್ರಮದಲ್ಲಿದ್ದ ಶಿಸ್ತು, ಅಚ್ಚುಕಟ್ಟುತನ . 
ನನ್ನಂಥವರನ್ನು ಆಕರ್ಷಿಸಿದರೆ, ಅದರಲ್ಲಿ ಭಾಗವಹಿಸಿದವರು: ಗ 
ಅವುಗಳಿಂದ ಪ್ರಭಾವಿತರಾಗಿದ್ದುದರಲ್ಲಿ ಆಶ್ಚರ್ಯವಿಲ್ಲ. ಪುರುಷ 
ಪತ್ರಕರ್ತರಿಗೆ ಕಾರ್ಯಕ್ರಮದಲ್ಲಿ ಬಾಗವಹಿಸಲು ಅವಕಾಸ 
ನೀಡಲಿಲ್ಲ ಎಂಬ ನಭ ಂದು ಕಾರಣಕ್ಕೂ ಈ ಕಾರ್ಯಕ್ರಮ : : » 
ಸಾರ್ವಜನಿಕರ ಗಮನ ಸೆಳೆಯಿತು; ಸಾಕಷ್ಟು ಚರ್ಚೆಗೆ ಗ್ರಾಸ »" 
ನೀಡಿತು. ಏನೇ ಆದರೂ ಇಂಥ ಕಾರ್ಯಕ್ರಮ ಮುಸ್ಲಿಂ ೬. 
ಸೋದರಿಯರ ಸ್ಥಾನಮಾನ ದೃಷ್ಟಿಯಿಂದ ಅವರು ತಮ್ಮ ಹಕ್ಕುಗಳ 
-ಧಾರ್ಮಿಕ, ಸಾಮಾಜಿಕ ಮತ್ತು ಸಂವಿಧಾನಾತ್ಮ ಕವಾದ ಹಕ್ಕುಗಳ. ತ 
- ಬಗೆಗೆ ಅರಿವನ್ನು ಪಡೆಯುವ ದಿಕ್ಕಿನಲ್ಲಿ ಕರು ನಾತ ನ 


ಹೆಚ್ಚೆಯಾಗಲಿದೆ. " 


ಜಾಡನ್ನು ಮುಂದಿನ ಬ ಪ್ರಯ “ಜಾ ಜಿ 
ಮಹಿಳೆಯರ ಚಲನಶೀಲತೆ, ಸಂಘಟನಾ ಸಾಮರ್ಥ, . 


ಆತ್ಮವಿಶ್ವಾಸಗಳನ್ನು ಹೆಚ್ಚಿಸಲಿ; ನಿಂತ ನೀರಿನಂತಾಗಿರುವ 1 
- ವ್ಯವಸ್ಥೆಯಲ್ಲಿನ ಲೋಪದೋಷನಗನ್ನು: 'ಪರಾಮರ್ಶಿಸುವ, : 
ಪ್ರಶ್ನಿ ಸುವ ಧೈರ್ಯ, ತಾವಿದುವರೆಗೆ ವಂಚಿತರಾಗಿದ್ದ ತಮ್ಮ ದಲ್‌ 


ಹಕ್ಕುಗಳನ್ನು ಪಡೆಯುವ ದಿಕ್ಕಿನಲ್ಲಿ ಹೋರಾಟದ ಕೆಚ್ಚನ್ನು a 
ಪಡೆಯುವಂತಾಗಲೆಂದು ಹಾರೈಸುತ್ತ ನೆ. ಸ 


; ಗೆಲುವು ನಮ್ಮದೇ 
೧ ರೂಪ 


: ಬೇಕಿಲ್ಲ ಗೆಳತಿ ನಮಗೆ. ಯಾರ ಭಿಕ್ಸೆ, 
ಆತ್ಮ ವಿಶ್ವಾಸವೇ ನಮಗೆ ಶ್ರೀರಕ್ಷೆ 
ಇಲ್ಲಿ ನೀಲಿ ಬಾನಿಲ್ಲ ... 
ಮಿನುಗುವ ತಾರೆಗಳಿಲ್ಲ 

ಅದಿಲ್ಲ, ಇದಿಲ್ಲ | 
ಇಲ್ಲ. ಏನೇನೂ ಇಲ್ಲ! 

“ಇಲ್ಲ'ಗಳ ಬದಿಗೊತ್ತಿ 
"ಎಲ್ಲ'ವಾಗುವ ಛಲ 
ನಮ್ಮಲೇಕಿಲ್ಲಾ? 

. ಛಲವೊಂದಿದ್ದರೆ ಸಾಕು" ಗ 
ಬರೀ ಹಿಮಾಲಯಕ್ಕೆ ಏನು? ಸ 
ಬಾಂದಳಕ್ಕೆ ದಾರಿ ಕಟ್ಟಬಲ್ಲೆ ವ! 
ನಾವು! ಗೆ 


ಅವರಿವರ ಅಡಿಗಳ ಕೆಳಗಿನ. | ಬ 
ನಮ್ಮ ನುಡಿಯುಳಿಸುವುದಷ್ಟೇ -ಅಲ್ಲ | 

ಅವರ ನೆತ್ತಿಯ ಮೇಲೆ ಸ ಕ 
ನಮ್ಮ ಪಡಿ ಮೂಡಿಸಬೇಕು ಗೆಳತಿ! 
ಇಲ್ಲಿ ದಾರಿಗಳಲ್ಲ 

 ಹಳ್ಳ-ಕಂದರ, ಶಿಖರ-ಪ್ರಪಾತಗಳೇ ಎಲ್ಲಾ! : 
ಆಂತರದಾಟಲು, ಮೀರಿ ನಿಲ್ಲಲು ಸ 
"ತಕ್ಕ ಅವಕಾಶಕೆ ಕಾಯಲೇಬೇಕು! ಸೆ 
ಕಾಯಲಿಲ್ಲ ವೇ ನನ್ನ ನಿನ್ನಂತೆಯೇ 
'ಮೈಥಿಲಿ-ಪಾಂಚಾಲಿ, ಅಹಲ್ಮೆ-ಶಕುಂತಲೆ? 
ತಮ್ಮ ತಮ್ಮ: ಗೆಲುವಿಗಾಗಿ? 
 ತಾಳ್ಮೆಯೇ ಇಲ್ಲಿ ತಪ! ಗಳಿ 

ಇಂದಲ್ಲ ನಾಳೆ ಗೆದ್ದಗೆಲ್ಲುವನೆಂಬ | 

ವಿಶ್ವಾಸ, ' 

ಸ ಘಳಿಗೆಗಾಗಿ ತಾಳ್ಮೆ ಯಂದ ಕಾಯ್ದ 

| ಶ್ವಾಸ, 


ಸಥಲವುನನ ೨ 2 ಈ 


ನಾನು ಮತ್ತು ಅಮಾಯಕ ಬಾಲಕಿ! 


ಅದೊಂದು ರಾತ್ರಿ ಸುಮಾರು 8 ಗಂಟೆಯಲ್ಲಿ ಮನೆಗೆ 
ವಾಪಸ್ಸಾಗುತ್ತಿದ್ದೆ. ಅಷ್ಟರಲ್ಲಿ ಸುಮಾರು 12-13 ವರ್ಷದ 
ಹುಡುಗಿ, ಲಂಗ, ಜಾಕೇಟು ಹಾಕಿದ್ದು, ಒಂದು ಚಿಕ್ಕ ವ್ಯಾನಿಟಿ 
ಬ್ಯಾಗ್‌ ಅನ್ನು ಹೆಗಲಿಗೇರಿಸಿದ್ದಳು. ನನ್ನ ಹತ್ತಿರ ಬಂದು "ಅಕ್ಕ, 
ಇಲ್ಲಿ ಪೊಲೀಸ್‌ ಠಾಣೆ ಎಲ್ಲಿದೆ?” ಎಂದು ಕೇಳಿದಳು. ಅವಳಿಗೆ 
ಉತ್ತರಿಸಿದೆ, ಅವಳ ಮುಖವನ್ನೇ ನೋಡಿ, ನನ್ನ ಮನಸ್ಸಿನಲ್ಲಿ 
ಇವಳಿಗೇಕೆ ಪೊಲೀಸ್‌ ಠಾಣೆ ಬೇಕು, ಅದೂ ಈ ಹೊತ್ತಲ್ಲೀಂತ 
ಯೋಚಿಸಿದೆ. 


ನೀನು ಯಾರಮ್ಮ? ನಿನ್ನ ಹೆಸರೇನು? ಎಲ್ಲಿಂದ 
ಬಂದಿರುವೆ? ಇನ್ನೂ ಏನೇನೋ ಪ್ರಶ್ನೆ ಕೇಳಿದೆ. 


“ನನ್ನ ಮನೆಗೆ ಹೋಗೋಕೆ ದಾರಿ ಗೊತ್ತಿಲ್ಲ, ಅದಕ್ಕೆ” 
ಅಂದಳು. 


“ನಿನ್ನ ಮನೆ ಎಲ್ಲಿದೆ?” 


ಅದೆಂಥದೊ ನಗರ ಅಂದ್ಲು. ಅರ್ಥ ಆಗ್ಲಿಲ್ಲ. ಅವಳಿಗೆ, 
ಯಾವಸ್ಥಳದಲ್ಲಿದೀನಿ, ಎಲ್ಲಿಗೆ ಹೋಗ್ಬೇಕೂ, ಏನೂ ಗೊತ್ತಿಲ್ಲ. 
ಅಕ್ಕನ ಹೆಸರು ಬಿಟ್ರೆ, ಆ ಹುಡಗೀಗೆ ಇನ್ನೇನೂ ಗೊತ್ತಿಲ್ಲ. 
ಇಂಥಾ ಹುಡುಗೀನಾ 8 ಗಂಟೆ ರಾತ್ರೀಲಿ ಪೊಲೀಸ್‌ ಠಾಣೆಗೆ 
ಹೇಗೆ ಕಳಿಸೋದು? ಪೊಲೀಸ್‌ ಠಾಣೆಗೆ ದಾರಿ ಹೇಳಿದ್ರೂ, ಈ 
ಏರಿಯಾ ಅವಳಿಗೆ ಹೊಸದಾದ್ರಿಂದ, ತಿಳಿಯೋದಿಲ್ಲಾಂತ ಅನ್ನಿಸ್ತು. 
ಮನೆಗೆ ಕರಕೊಂಡು ಹೋಗೋಣಾಂತ ಯೋಚನೆ ಬಂತು. ಜೊತೆಗೆ 
ಭಯನೂ ಆಯ್ತು. ಯಾವ Rowdy 8೩೧8 ಇವಳ ಹಿಂದೆ 
ಇದೆಯೋಂತ. 


ಇವಳನ್ನು ಮನೆಗೆ ಕರಕೊಂಡು ಹೋದ್ರೆ ಏನು ತೊಂದರೆ 
ಆಗಬಹುದೂಂತ ಯೋಚನೆ ಬಂತು. ಮನೆಗೆ ಕರಕೊಂಡು 
ಹೋಗೋಕೂ ಭಯ, ಪೊಲೀಸ್‌ ಠಾಣೆಗೆ ಕಳಿಸಕ್ಕೂ ಭಯ. 
ಏನು ಮಾಡಲಿ ಈಗ? ನಾನು ಇಂಥಾ ಸನ್ನಿವೇಶ ಎದುರಿಸಿದ್ದು 
ಇದೆ ಮೊದಲನೆಸಲ ಆದ್ದರಿಂದ, ಅವಳಿಗೆ ಎದುರಿಗೆ ಇದ್ದ 
ಟ್ರಾಫಿಕ್‌ ಪೊಲೀಸ್‌ ಹತ್ರ ಹೋಗಿ ಪೊಲೀಸ್‌ ಠಾಣೆಗೆ ದಾರಿ 
ಕೇಳು ಹೇಳ್ತಾರೇಂತ ಕಳಿಸಿದೆ. ಸಹಾಯ ಮಾಡಕ್ಕೆ ಆಗ್ಲಿಲ್ಬಲ್ಲಾಂತ 
ಬೇಜಾರಾಯ್ತು. ಆದರೆ ಏನು ಮಾಡಬಹುದಿತ್ತೂಂತ ತೋಚುತ್ತಾ 
ಇಲ್ಲಾ ? ಈ ಪ್ರಶ್ನೆಗೆ ಪರಿಹಾರ ತಿಳಿಸುವಿರಾ? 


೨ ಗೀತಾ 


ಕೈಕಾಲು ಕಟ್ಟಿಹಾಕಿ 
ದೇಹದೊಂದಿಂಚೂ 
ಹೊಸಗಾಳಿಗೆ ಹೊಸ ಬೆಳಕಿಗೆ 
ಸೋಕದಂತೆ ಮುಸುಕೆಳೆದು 
ಕೂರಿಸಿ 

ಎಷ್ಟೊಂದು ದಿನಕಳೆದವೋ...... 
ಕೂತಲ್ಲೇ ಕೆಟ್ಟು! 


ಸಮುದ್ರದ ಅದದೇ ಅಲೆಗಳು 
ವೃರ್ಥ ದಂಡೆಗಪ್ಪಳಿಸಿ 
ಹಿಂದಿರುಗುವಂತೆ 

ಅದದೇ ನಿಟ್ಟುಸಿರು 

ಮತ್ತೆ ಮತ್ತೆ ಉಸಿರಾಡಿ 

ಇತ್ತೀಚೆಗೆ, ಬೆಳಕು ಕಗ್ಗತ್ತಲಿನೊಡನೆ 
ಚಿನ್ನಾಟವಾಡಿ 

ಅಲ್ಲಲ್ಲಿ ಹೋರಾಡಿ 

ಬದುಕೆಂದರೆ ಕತ್ತಲಲಿ ನಿಶ್ಶಬ್ದ 
ಉಸಿರಾಡುವ ಮೋಡಿ! 


ಬೆಳಕು ಸೂಸುವ ಶಕ್ತ 

ಕಣ್ಣಿಳಕಿನ ಕಿಡಿ 

ನಿರಂತರ ಸಿಡಿದೋ ಏನೋ 
ಮುಸುಗಿಗೀಗ ಒಂದೋ, ಎರಡೋ 
ಸಣ್ಣತೂತು! 

ನಾಳೆಗಾಗಬಹುದು ಮತ್ತಷ್ಟು ಹೊಸತು! 


ಕೊನೆಗೊಮ್ಮೆ 

ಮುಸುಗು ಹರಿಯಬಹುದು 
ಬಂಧನ ಕಡಿಯಬಹುದು 
ಹೊಸಗಾಳಿಗೆ ಹೊಸ ಬೆಳಕಿಗೆ 


ಮೈಯೊಡ್ಡಬಹುದು 
ನಾಳಿನ ಭವ್ಮ ಭವಿತವ್ಮಕೆ 
ಇಂದಿನೀ ಕಲ್ಲು ಅಡಿಪಾಯಕ್ಕೆ! 
9 


ಮಾನಸ / 23 ನರರ 


ಕ ಸ ಬ pe 


ke 


| (90099 - ೧೮೫೦೫ 


ಗೆ ಂ ೯ಊಂಜ 
' ಗ A | Np NBS ? 
UNWIN OO | | 
1504 1೦೦8 [ೆ | 0002/682/328/VH/OWdD ‘ON 03೬8 
4 2 
ಲು 
Ye 001 : HoH ೫0೫ 
"7೧೦ 0೪ : «೦೫ ೩೨೪ೀಲ 
kak "ಬೋ ೧೮೫% ೧೦೦% ಧಿರೀಲಾಣಲಂಧಿಣ 
ರ Se SOR "ಇಇ 'ಬುೌಂದುಲಾ ಉಂಟಾಣಣ೦೫೮೧೪ ಲಂಣ ಟ್‌? ೧೦% 'ಲೌರೀಂಲಾಲ 
ಸಂದಣಲಜ 'ಟಣ ೧ಲಂಬೀಲಂ'ಆಂದಣ ಜಣ €ಲಂಣ ಭಂದೀಲೀಲಂಣ "ಡೀಲಾಣ 
ಅಂಧ ನಂದ ನ೨ರಿ೧ ಅಲಾಲ ಉಛಂಬಧಿಂ ಊೀಅ ದಟ್‌ 9೫ ಇಂಗ ಬಭೌಯಭಜ 
' 2೦ಯ0%ರ3 ೧೧೧ ಹಾಗಿ ಭದಲಂಜ ಐಂ3೭೬  ಉ0%ಂಜ ಬೀಂಂ 89: | ಹನೀ 
ಸ ' 


